KS JU ಜನವರಿ-2022 


ರಿಕರ್ಗನೆಗೆಗೆ ಸಯಣ 


ರ್ಯಾ 


Wildlife Conservation Group 


ಜನವರಿ-2022 


( ~ | Pa | 
NX ] 


NN 


Wildlife Conservation Group 


* ಹಾರಾಡುವ ಇಂಜಿನಿಯರ್ಗಳು 
* ಆಫ್ರಿಕನ್‌ ಟ್ಯುಲಿಪ್‌ ಮರವೂ... 


ಸೌಮ್ಯ ಅಭಿನಂದನ್‌ 


ಸಿದ್ಧರಾಮ ಹಿರೇಮಠ ಕೂಡ್ಲಿಗಿ 


ಖಗರತ್ನಗಳೂ 
* ಚಿಟ್ಟೆಯ ಗೆಳೆತನ - ದೀಪ್ತಿ ಎನ್‌. 
* ಒಂದು ಮುತ್ತಿನ ಸುತ್ತ... - ಜೈಕುಮಾರ್‌ ಆರ್‌. 
* ಹಸಿರು-ಹೊ(ಲ)ಳೆ - ಪ್ರತಿಭಾ ಪ್ರಶಾಂತ್‌ 
* ಪ್ರಕೃತಿ ಬಿಂಬ - ಅಭಿಷೇಕ್‌ ಜೆ. 

್‌ ಶಾಂಭವಿ ಎನ್‌. 

ವಿನ್ಯಾಸ 
ಧನರಾಜ್‌ ಎಂ. 


ಮುಖಪುಟ ಛಾಯಾಚಿತ್ರ 
ಮಹೇಂದ್ರ ಎಂ. ಹೆಗಡೆ 
ಪರಿಷ್ಕರಣೆ 
ಮುರಳಿ ಎಸ್‌. 
ಡಾ. ಮಧುಸೂಧನ ಹೆಚ್‌. ಸಿ. 
ಕರಡು ತಿದ್ದುಪಡಿ 
ಡಾ.ದೀಪಕ್‌ ಭ., ಮೈಸೂರು 


© ಪವನ್‌ ಕುಮಾರ್‌ ಟಿ. ಎಸ್‌. 


ಸಾಮಾನ್ಯ ಹೆಸರು : 8೩೧12೧ tree 


ವೆ ಜಾನಿಕ ಹೆಸರು : Ficus bengalensis 


ಅ ಅಶ್ವಥ ಕೆ. ಎನ್‌. ಆಲದ ಮರ, ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನ 


ಆಲದ ಮರ ಎಂದಾಕ್ಷಣ ಬಹುತೇಕ ಮಂದಿಗೆ ಬಾಲ್ಯದಲ್ಲಿ ಆಲದ ಮರದ ಬಿಳಲುಗಳು ಹಿಡಿದು 
ಜೋಕಾಲಿ ಆಡಿದ ನೆನಪು ಬರುತ್ತದೆ. ಆಲದ ಮರವು ಭಾರತದ ರಾಷ್ಟ್ರೀಯ ಮರ. ಇದು ಫೈಕಸ್‌ (Ficus) 
ಕುಲದ ಒಂದು ಮರವಾಗಿದ್ದು, ಫೈಕಸ್‌ ಕುಲದಲ್ಲಿ ವಿಶ್ವದಾದ್ಯಂತ ಸುಮಾರು 800 ಪ್ರಭೇದದ ಮರಗಳನ್ನು 
ಕಾಣಬಹುದು. ನಯವಾದ ಬೂದು ಮಿಶ್ರಿತ ಬಿಳಿ ಬಣ್ಣದ ತೊಗಟೆಯನ್ನು ಹೊಂದಿರುವ ಆಲದ ಮರವು 
ಸರಳ ಎಲೆ ವಿನ್ಯಾಸವನ್ನು ಒಳಗೊಂಡಿದೆ. ಈ ಮರದ ಎಲೆಯ ಮೇಲ್ಭಾಗವು ಕಡು ಹಸಿರು ಬಣ್ಣದಿಂದ 
ಕೂಡಿದ್ದು, ಎಲೆಯ ಮತ್ತೊಂದು ಭಾಗ ತಿಳಿ ಹಸಿರು ಬಣ್ಣದಿಂದ ಕೂಡಿರುತ್ತದೆ ಹಾಗೂ 10-15 ಸೆಂ. ಮೀ. 
ಉದ್ದ 6-9 ಸೆ೦. ಮೀ. ಅಗಲವಿರುತ್ತದೆ. ಮರದಲ್ಲಿ ಹೂಗಳು ನೋಡಲಿಕ್ಕೆ ಸಿಗುವುದಿಲ್ಲ ಏಕೆ೦ದರೆ ನಾವು 
ಕಾಣುವ ಕೆ೦ಪು ಬಣ್ಣದ ಹಣ್ಣುಗಳು ಹೂವುಗಳನ್ನು ತನ್ನಲ್ಲಿ ಅಡಗಿಸಿಕೊ೦ಡಿರುತ್ತವೆ. 


ಆಲದ ಮರವು ಸ್ರವಿಸುವ ಹಾಲನ್ನು ನೋವು ನಿವಾರಕವಾಗಿ ಬಳಸಲಾಗುತ್ತದೆ ಹಾಗೂ ಮರದ 
ತೊಗಟೆಯನ್ನು ಮಧುಮೇಹ ಕಾಯಿಲೆಗೆ ಔಷಧಿಯಾಗಿ ಆಯುರ್ವೇದದಲ್ಲಿ ಉಪಯೋಗಿಸುತ್ತಾರೆ. ಈ 
ಮರದ ಎಲೆಗಳನ್ನೂ ಸಹ ಆಯುರ್ವೇದದಲ್ಲಿ ಉಪಯೋಗಿಸುವ ಉದಾಹರಣೆಗಳಿವೆ. 


4 ಕಾನನ - ಜನವರಿ 2022 


6 ಸಂತೋಷ್‌ ಎನ್‌. 


ಷಸಾರಾಸುವ ಇ೦ಜಿರಿಯರ್ಗತು 


ನಾವು ನಮ್ಮ ಸುತ್ತ-ಮುತ್ತಲಿನ ಪರಿಸರದಲ್ಲಿ ನಮ್ಮಂತೆ ಬದುಕುವ ಅನೇಕ 
ಜೀವಿಗಳನ್ನು ನೋಡುತ್ತೇವೆ. ನಮ್ಮ ಹಾಗೆ ಈ ಜೀವಿಗಳೂ ಸಹ ತಮ್ಮ ದಿನವಿತ್ಯದ 
ಚಟುವಟಿಕೆಗಳಲ್ಲಿ ತಲ್ಲೀನರಾಗಿರುತ್ತವೆ. ಅದಲ್ಲದೇ ಅವುಗಳ ಕಾರ್ಯ ಚಟುವಟಿಕೆಯಲ್ಲಿ 
ಕಾಲ ಕಾಲಕ್ಕೆ ಬದಲಾವಣೆಯನ್ನೂ ಸಹ ಗಮನಿಸಬಹುದು. ಅದರಲ್ಲಿ ಗೂಡು 
ನಿರ್ನಿಸುವಿಕೆಯೂ ಒಂದು. ನಾವು ಹೇಗೆ ವಿವಿಧ ಆಕಾರ, ಬಣ್ಣ ಮತ್ತು ಗಾತ್ರಗಳಲ್ಲಿ 
ಮನೆಗಳನ್ನು ವಿರ್ಮಿಸುತ್ತೇವೋ ಹಾಗೆಯೇ ಪಕ್ಷಿಗಳೂ ಸಹ ತಮ್ಮ ಸಾಮರ್ಥ್ಯಕ್ಕೆ ತಕ್ಕಂತೆ 
ಹತ್ತು ಹಲವು ರೀತಿಯ ಗೂಡುಗಳನ್ನು ನವಿಮಿ೯ಸುತ್ತವೆ. ಮೊಟ್ಟೆ ಮರಿಗಳಿಗೆ 
ಹಾನಿಯಾಗದಂತೆ ಈ ಗೂಡು ನಿರ್ಮಿಸುವ ಕಲೆ ವ೦ಶ ಪಾರಂಪರ್ಯವಾಗಿ ಬಂದಿರುವುದು 
ಒಂದು ಅದ್ಭುತವೇ ಸರಿ. ಒಂದು ಪಕ್ಷಿ ದೊಡ್ಡ ಗೂಡು ಕಟ್ಟೆದರೆ, ಮತ್ತೊಂದು ಪಕ್ಷಿ 
ಚಿಕ್ಕದಾದ ಗೂಡನ್ನು ಕಟ್ಟುವ ಪರಿಣಿತಿಯನ್ನು ಹೊಂದಿರುವ ಹಕ್ಕಿಗಳು ಯಾವ 
ಇ೦ಜಿನಿಯರ್ಗೂ ಕಡಿಮೆಯಿಲ್ಲ. ಪಕ್ಷಿಗಳು ಕೇವಲ ಗೂಡು ನಿರ್ಮಿಸುವುದರಲ್ಲಿ 
ಮಾತ್ರವಲ್ಲ, ಗೂಡು ನಿರ್ಮಿಸುವ ಸ್ಮಳದ ಪರಿಶೀಲನೆ ಮತ್ತು ತಮ್ಮ ಮರಿಗಳ ಪಾಲನೆ- 
ಪೋಷಣೆ ಹಾಗೂ ರಕ್ಷಣೆಗೆ ಬೇಕಾದ ವಸ್ತುಗಳನ್ನು ಹುಡುಕಿ ತರುವುದರಲ್ಲಿ ಸಹ ನಿಸ್ಸೀಮರು. 
ಇವುಗಳು ತಮ್ಮ ಗೂಡನ್ನು ನಿರ್ಮಿಸುವಾಗ ಶತ್ರುಗಳ ಕಾಟ ಕಡಿಮೆ ಇರುವ ಸ್ಥಳ ಹಾಗೂ 
ಆಹಾರ ಮತ್ತು ವೀರಿಗೆ ಹತ್ತಿರವಾದ ಸ್ಥಳವನ್ನು ಆಯ್ಕೆ ಮಾಡಿಕೊಳ್ಳತ್ತವೆ. ಕಲವು 
ಪ್ರಭೇದದ ಪಕ್ಷಿಗಳಲ್ಲಿ ಗೂಡು ಕಟ್ಟುವ ಕೆಲಸವನ್ನು ಗ೦ಡು-ಹೆಣ್ಣು ಪಕ್ಷಿಗಳು ಸೇರಿ 
ಮಾಡಿದರೆ, ಇನ್ನೂ ಕೆಲವುಗಳಲ್ಲಿ ಕೇವಲ ಗಂಡು ಪಕ್ಷಿ ಗೀಜುಗಗಳಲ್ಲಿ ಗ೦ಡು ಪಕ್ಷಿ ಗೂಡು 
ನಿರ್ಮಿಸುತ್ತದೆ) ಅಥವಾ ಹೆಣ್ಣು ಪಕ್ಷಿ ಗೂಡು ನಿರ್ನಿಸುತ್ತವೆ. ಪಕ್ಚಿಗಳು ತಮ್ಮ ಗೂಡನ್ನು 
ಕಟ್ಟುವಾಗ ಮರದ ತೊಗಟೆ, ಬೇರು, ಒಣಗಿದ ಎಲೆ, ಹಾವಸೆ, ಕೂದಲು, ಹತ್ತಿ, ಹುಲ್ಲು, 
ಹಕ್ಕಿಗಳ ಪುಕ್ಕ, ಮಣ್ಣು ಹೀಗೆ ಅನೇಕ ವಸ್ತುಗಳನ್ನು ಬಳಸಿ ಗೂಡಿನ ಒಳಗೆ ಬೆಚ್ಚನೆಯ 
ವಾತಾವರಣವನ್ನು ಸೃಷ್ಟಿಸುತ್ತವೆ. ಇದು ಮೊಟ್ಟೆ ಹಾಗೂ ಮರಿಗಳ ಬೆಳವಣಿಗೆಗೆ 
ಪೂರಕವಾಗಿರುತ್ತದೆ. 


5ಕಾನನ - ಜನವರಿ 2022 


ಎಲ್ಲಾ ಪ್ರಭೇದದ ಪಕ್ಷಿಗಳು ಗೂಡು ಕಟ್ಟುವುದಿಲ್ಲ ಕೆಲವು ಪಕ್ಷಿಗಳು 
ಪರಾವಲಂ೦ಬಿಗಳಾಗಿದ್ದು, ಇವು ತಮ್ಮ ಮೊಟ್ಟೆಗಳನ್ನು ಬೇರೆ. ಪಕ್ಷಿಯ ಮೊಟ್ಟೆಗಳ 
ಜೊತೆಗಿಟ್ಟು ಮರಿಗಳನ್ನು ಬೆಳೆಸುತ್ತವೆ. ಇಂತಹ ಪಕ್ಷಿಗಳನ್ನು ಸಂಸಾರದ ಪರಾವಲಂಬಿಗಳು 
(Brood Parasites) ಎ೦ದು ಕರೆಯುತ್ತಾರೆ. ಉದಾಹರಣೆಗೆ ಕೋಗಿಲೆ ಮತ್ತು ಕಾಗೆ. ಪಕ್ಷಿಗಳ 
ಗೂಡುಗಳಲ್ಲಿ ಸುಮಾರು ಆರು ವಿಧದ ಗೂಡುಗಳನ್ನು ನಾವು ಗಮನಿಸಬಹುದು, 
ಅವುಗಳೆ೦ದರೆ ನುಣುಪಾದ ಸರಳ ಗೂಡು (501806 ೧650, ಬಿಲದ ಗೂಡು (Burrow nest), 
ಕುಹರದ ಗೂಡು (Cavity ೧650, ದಿಬ್ಬದ ಗೂಡು (Mound nest), ಸಭಾಂಗಣ ಅಥವಾ 
ಸಮತಟ್ಟಾದ ಗೂಡು (81810೦೧1 nest) ಮತ್ತು ಬಬ್ಬಲು ಗೂಡು (೮೬) ಗೀತ). 


1. ನುಣುಪಾದ ಸರಳ ಗೂಡು (9501೩06 ೧೮50: ಎಲ್ಲಾ ವಿಧದ ಗೂಡುಗಳಿಗಿ೦ತ ಇದು 
ಅತ್ಯ೦ತ ಸರಳವಾಗಿದ್ದು, ಇದನ್ನು ನೆಲದ ಮೇಲೆ ಯಾವುದೇ ರೀತಿಯ ಪ್ರವಾಹ 
ಸಂಭವಿಸಿದರೂ ಮೊಟ್ಟೆಗಳು ಮಣ್ಣಿನಿಂದ ಮುಚ್ಕ್ಮದಂ೦ತೆ ಸ್ವಲ್ಪ ಇಳಿಜಾರಿರುವ 
ಪ್ರದೇಶದಲ್ಲಿ ನಿರ್ಮಿಸಲಾಗಿರುತ್ತದೆ. ಈ ತರಹದ ಗೂಡುಗಳ ಮಧ್ಯಭಾಗದಲ್ಲಿ ಮೊಟ್ಟೆಗಳು 
ಜಾರದಂತೆ ಸ್ವಲ್ಪ ಆಳವಾಗಿರುತ್ತದೆ. ಸುತ್ತಲೂ ಇರುವ ಬಣ್ಣಕ್ಕೆ ಹೋಲುವ ಸಸ್ಯವರ್ಗ, ಸಣ್ಣ 
ಕಲ್ಲುಗಳು, ಗರಿಗಳು, ಗಿಡದ ಕಡ್ಡಿಗಳು ಹೀಗೆ ಹಲವು ವಸ್ತುಗಳಿಂದ ಗೂಡನ್ನು 
ವಿರ್ಮಿಸಿರುತ್ತವೆ. ಮೊಟ್ಟೆಯ ಹೊರ ಕವಚವು ಕೂಡ ಸುತ್ತಲಿನ ವಾತಾವರಣದ ಬಣ್ಣವನ್ನೇ 
ಹೋಲುವುದರಿಂದ ಇದು ಮರೆಮಾಚುವಂತಿದ್ದು, ಸುಲಭಕ್ಕ ಯಾವ ಶತ್ರುವೂ 
ಗುರುತಿಸಲಾರದು. 


ಈ ರೀತಿ ಗೂಡು ವಿರ್ಮಿಸುವ ಅನೇಕ ಪ್ರಭೇದಗಳು ವಿನಾಶ ಪ್ರದರ್ಶನ (Destruction 
Display ಗುಣವನ್ನು ಹೊಂದಿರುತ್ತದೆ. ಅಂದರೆ ಪರಭಕ್ಷಕಗಳು ತಮ್ಮ ಗೂಡಿನ ಹತ್ತಿರ 
ಪ್ರವೇಶಿಸುವುದನ್ನು ಗಮನಿಸುವ ಪೋಷಕ ಹಕ್ಕಿಗಳು, ಮೊಟ್ಟೆಗಳಿರುವ ಹಾಗದಿ೦ದ ಬೇರೆಡೆಗೆ 
ಪರಭಕ್ಷಕಗಳ ಗಮನ ಸೆಳೆಯುತ್ತವೆ. ಇಂತಹ ಗೂಡುಗಳನ್ನು ರೀವಹಕ್ಕಿ (River Tern) ಮತ್ತು 
ಕಡಲಕ್ಕಿಗಳು (Gull) ವಿರ್ಮಿಸುತ್ತವೆ. 


6 ಕಾನನ - ಜನವರಿ 2022 


2. ಬಿಲದ ಗೂಡು (Burrow nest): pg. 
ಹಕ್ಕಿಗಳು ಈ ರೀತಿಯ ಗೂಡನ್ನು ತಮ್ಮ 
ಕೊಕ್ಕಿನ ಸಹಾಯದಿಂದ ನೆಲದಲ್ಲಿ : 
ಉದ್ದವಾಗಿ ಬಿಲದಂತೆ ಕೊರೆದು ಕೋಣೆ | | 
ನಿರ್ಮಿಸಿ ಅಲ್ಲಿ ಮೊಟ್ಟೆಗಳು, ಮರಿಗಳು ೩4 
ಹಾಗೂ ಕಾವು ಕೂಡುವ ತಾಯಿ ಸಹ ೫ 
ಕೆಲವೊಮ್ಮೆ ಅದರ ಆಶ್ರಯದಲ್ಲಿರುತ್ತದೆ. 
ಎಲ್ಲಾ ರೀತಿಯ ಪಕ್ಷಿಗಳು ಈ ರೀತಿ 
ಬಿಲವನ್ನು ಕೊರೆಯುವುದಿಲ್ಲ. ಕಲವು 
ಪಕ್ಚಿಗಳು ಇನ್ನೊ೦ದು ಪಕ್ಷಿ ಬಳಸಿ ಬಿಟ್ಟ i ಚ್‌ 
ಗೂಡನ್ನು ಪುನ: ಬಳಸುತ್ತವೆ. ಈ ಗೂಡು ಪ್ರವಾಹದಿಂದ ಮತ್ತು ಪರಭಕ್ಷಕಗಳಿ೦ದ ಹ್‌ - 
ಮರಿಗಳಿಗೆ ರಕ್ಷಣೆ ನೀಡುತ್ತದೆ. ಇಂತಹ ಗೂಡುಗಳನ್ನು ಮಿಂಚುಳ್ಳಿ ಮತ್ತು ಕಳ್ಳಿಪೀರಗಳು 
(Bee-eaters) ನಿರ್ಮಿಸುತ್ತವೆ. 


3. ಕುಹರದ ಗೂಡು (Cavity ೧೮5೦: ಈ ರೀತಿಯ ಗೂಡನ್ನು ಒಣಗಿದ ಮರ ಅಥವಾ 
ಹಸಿ ಮರದ ಕಾಂಡದಲ್ಲಿ ಕಾಣಬಹುದು. ಹಕ್ಕಿಗಳು ತಮ್ಮ ಕೊಕ್ಕಿನ ಸಹಾಯದಿಂದ ಮರದ 
ಕಾಂಡವನ್ನು ಆಳವಾಗಿ ಕೊರೆದು ಗೂಡನ್ನು ವಿಮಿಣಸುತ್ತವೆ. ಕೆಲವು ಪಕ್ಷಿಗಳು ಈ ರೀತಿಯ 
ಗೂಡನ್ನು ಸ್ವತ: ತಾವೇ ನಿರ್ಮಿಸಿದರೆ ಇನ್ನೂ ಕೆಲವು ಪಕ್ಷಿಗಳು ಬೇರೆ ಪಕ್ಚಿ ಬಳಸಿ ಬಿಟ್ಟ 
ಗೂಡನ್ನು ಹಾಗೂ ಪ್ರಕೃತಿದತ್ತವಾಗಿ ವಿರ್ಮಿತವಾದ ಪೊಟರೆಗಳನ್ನು ಬಳಸುತ್ತವೆ. ಈ 
ಗೂಡುಗಳು ಆಳವಾಗಿ ಹಾಗೂ ಎತ್ತರದಲ್ಲಿರುತ್ತವೆ. ಇದರಿಂದಾಗಿ ಪರಭಕ್ಷಕಗಳಿ೦ದ ಮೊಟ್ಟೆ- 
ಮರಿಗಳನ್ನು ರಕ್ಷಿಸಿಕೂಳ್ಳುವುದು ಸುಲಭ. ಇಂತಹ ಗೂಡುಗಳನ್ನು ಗಿಳಿಗಳು, ಮ೦ಗಟೆಗಳು, 
ಕೆಲವು ಗೂಬೆಗಳು ಮತ್ತು ಕೆಲವು ಮರಕುಟಿಗಗಳು ನಿರ್ಮಿಸುತ್ತವೆ. 


7ಕಾನನ - ಜನವರಿ 2022 


4. ದಿಬ್ಬದ ಗೂಡು (Mound nest): ಪಕ್ಚಿ ಗಳು ಶಾ 
ಮಣ್ಣು, ಕೂಂಬೆ, ಕೋಲು ಮತ್ತು ಎಲೆಗಳನ್ನು ೫ 
ಬಳಸಿ ಎತ್ತರವಾದ ದಿಬ್ಬದ೦ತ ಗೂಡನ್ನು 
ನಿರ್ಮಿಸುತ್ತವೆ. ದಿಬ್ಬದೊಳಗೆ. ಕೊಳೆಯುವ 
ವಸ್ತುಗಳನ್ನಿರಿಸಿ ಅದರೊಳಗೆ ಮೊಟ್ಟೆಗಳನ್ನು 
ಇಡುತ್ತವೆ. ಆ ಕೊಳೆಯುವ ವಸ್ತುಗಳಲ್ಲಿನ 
ಸೂಕ್ನ್ಮಾಣುಗಳಿ೦ಂದ ಹಾಗೂ ಥರ್ಮೊೋವಿಲಿಕ್‌ | 
(Thermophyllic) ಶಿಲೀಂಧ್ರಗಳಿಂದ 4 ತ 
ಉತ್ಪತ್ತಿಯಾಗುವ ಶಾಖವು ಮೊಟ್ಟೆಗಳನ್ನು ಬೆಚ್ಚಗಿಟ್ಟು ಕಾವು ನೀಡುತ್ತದೆ. SRST 
ಇಂತಹ ಗೂಡುಗಳನ್ನು ರಾಜಹಂಸಗಳು ಮತ್ತು ಮೆಗಾಪೋಡ್‌ಗಳು (Megapodes) 
ವಿರ್ಮಿಸುತ್ತವೆ. 


5, ಸಭಾ೦ಗಣ ಅಥವಾ ಸಮತಟ್ಟಾದ ಗೂಡುಗಳು (Platform nest): ಇವುಗಳು 
ನೆಲದ ಮೇಲೆ, ಎತ್ತರದ ಮರಗಳಲ್ಲಿ, ಬಂಡೆಗಳ ಮೇಲೆ, ಸಸ್ಯವರ್ಗದ ಮೇಲ್ಭಾಗದಲ್ಲಿ ಮತ್ತು 
ಆಳವಿಲ್ಲದ ವೀರಿನ ಮೇಲೆ ಒಣ ಕಡ್ಡಿ, ಎಲೆ ಮತ್ತು ಹುಲ್ಲನ್ನು ಉಪಯೋಗಿಸಿ 
ಗೂಡುಗಳನ್ನು ವಿರ್ಮಿಸುತ್ತವೆ. ಬೇರೆಲ್ಲಾ ಗೂಡುಗಳಿಗಿ೦ತ ಈ ಗೂಡುಗಳು ದೊಡ್ಡದಾಗಿ 
ಮತ್ತು ಜಟೆಲವಾಗಿದ್ದು, ಇಂತಹ ಗೂಡುಗಳು ಹಕ್ಕಿಯ ದೇಹದ ಗಾತ್ರಕ್ಕಿ೦ತ 
ದೊಡ್ಡದಾಗಿರುತ್ತದೆ. ಬೇಟೆಯಾಡುವ ಪಕ್ಷಿಗಳಾದ ಹದ್ದು, ಗಿಡುಗಗಳು ಮತ್ತು ನೀರಿನಲ್ಲಿ 
ವಾಸಿಸುವ ಪಕ್ಷಿಗಳಾದ ಕೊಕ್ಕರೆ, ಹಾವಕ್ಕಿ, ವೀರುಕಾಗೆಗಳೂ ಸಹ ಇಂತಹ ಗೂಡನ್ನು 
ನಿರ್ಮಿಸುತ್ತವೆ. ಗೂಡಿನ ಮಧ್ಯ ಭಾಗದಲ್ಲಿ ಆಳವಾಗಿದ್ದು, ಹುಲ್ಲು ಅಥವಾ ಮೃದುವಾದ 
ವಸ್ತುಗಳನ್ನು ಹೊಂದಿಸಿ ಗೂಡಿನ ಸುತ್ತಲೂ ಕೋಲು- ಕೊಂಬೆಗಳನ್ನು ಮಣ್ಣಿನಿಂದ 
ಅಂಟಿಸಿ ನಿರ್ಮಿಸುತ್ತವೆ. ನೀರಿನಲ್ಲಿರುವ ಪಕ್ಷಿಗಳು ಆಳವಲ್ಲದ ಪ್ರದೇಶದಲ್ಲಿ ಅಲ್ಲಿನ 
ಸಸ್ಯವರ್ಗವನ್ನು ಆಧರಿಸಿ ಗೂಡನ್ನು ನವಿರ್ಮಿಸುರುವುದರಿ೦ಂದ ಇವು ವೀರಿನ ಮೇಲೆ 
ತೇಲುತ್ತವೆಯೇ ಹೊರತು ಚಲಿಸುವುದಿಲ್ಲ. ಮರಿಗಳು ಬೆಳೆದ ನಂತರ ಗೂಡಿನಿಂದ ನೀರಿಗೆ 
ಹಾರಿ ತಮ್ಮ ಜೀವನವನ್ನು ನಡೆಸುತ್ತವೆ ಹಾಗೂ ಈ ಗೂಡುಗಳನ್ನು ಪಕ್ಷಿಗಳು ಮರುಬಳಕ 
ಮಾಡುತ್ತವೆ. 


ಗ್ರ 
ಸ 4 


© ಅಭಿನ೦ದನ್‌ ಬಿ. ಎ. 


8 ಕಾನನ -ಜನವರಿ222 - 


6. ಬಟ್ಟಲು ಗೂಡು (Cup ೧650: ಹೆಸರೇ 
ಸೂಚಿಸುವಂತೆ ಈ ಗೂಡುಗಳು ಬಟ್ಟಿಲು 
ಅಥವಾ ಅರ್ಥ ಗೋಳಾಕೃತಿಯಂತಿರುತ್ತವೆ. 
ಗೂಡಿನ ಮಧ್ಯಭಾಗದಲ್ಲಿ ಆಳವಾದ | 
ಕುಳಿಯನ್ನು ಹೊಂದಿರುತ್ತದೆ. ಈ ಗೂಡುಗಳು 1 
ಸಣ್ಣ ಹಾಗೂ ಹಗುರಾಗಿದ್ದು, ಇವುಗಳಲ್ಲಿ 
ಸಾಮಾನ್ಯವಾಗಿ ಹುಲ್ಲು, ಕೂ೦ಬೆಗಳು, ಒಣಗಿದ 
ಎಲೆಗಳನ್ನು ಲಾಲಾರಸ ಅಥವಾ ಜೀಡರ ಬಲೆ Coy - | 
ಮತ್ತು ಮಣ್ಣಿನಿಂದ ಅಂಟಿಸಿರುತ್ತವೆ. ಗೂಡಿನ ಒಳಗೆ ಬೆಚ್ಚ Fl ಜ್‌ 
ಸೃಷ್ಟಿಸಲು ಹತ್ತಿ, ಕೂದಲು ಹಾಗೂ ಪುಕ್ಕಗಳನ್ನು ಬಳಸಲಾಗಿರುತ್ತದೆ. ಈ ಗೂಡುಗಳಲ್ಲಿ 
ಸುಮಾರು 4 ವಿಧಗಳನ್ನು ನೋಡಬಹುದು. 


ಅ. ಸ್ಥಿರ ಬಟ್ಟಲ ಗೂಡು (Statant Cup ೧೮೪0: ಈ ಗೂಡನ್ನು ಮರಗಳ ಕೊಂಬೆಗಳಲ್ಲಿ 
ಹಾಗೂ ಪೊದೆಗಳಲ್ಲಿ ಕಾಣಬಹುದಾಗಿದೆ. ಮರ ಅಥವಾ ಗಿಡದ ಕೊಂಬೆಗಳನ್ನು ಕೆಳಗಿನಿಂದ 
ಆಧಾರವಾಗಿಟ್ಟುಕೂ೦ಡು ಈ ಗೂಡನ್ನು ವಿರ್ಮಿಸಲಾಗಿರುತ್ತದೆ. ಇಂತಹ ಗೂಡುಗಳನ್ನು 
ಪಿಕಳಾರ, ಕಾಜಾಣಗಳು ನಿರ್ಮಿಸುತ್ತವೆ. 


ಆ. ತೂಗಾಡುವ ಬಟ್ಟಿಲ ಗೂಡು (Suspended Cup nest): ಈ ರೀತಿಯ ಬಟ್ಟಲ 
ಗೂಡುಗಳಲ್ಲಿ ಗೂಡಿನ ಕೆಳಗಿಬಿಂದ ಕೊಂಬೆಗಳು ಆಧಾರವಾಗಿರದೆ, ಗೂಡಿನ ಪಕ್ಕದಿಂದ 
ಅಥವಾ ಗೂಡಿನ ಮೇಲಿನಿಂದ ಆಧಾರವಾಗಿರುತ್ತದೆ. ಇಂತಹ ಗೂಡುಗಳಲ್ಲಿ 2 ವಿಧಗಳನ್ನು 
ನೋಡಬಹುದು. 


ಇಳಿಬಿದ್ದಿರುವ ತೂಗು ಬಟ್ಟಲ ಗೂಡು (Pೀಗsile ೧೮50: ಈ ಗೂಡುಗಳ ಒಂದು 
ಬದಿಯನ್ನು ಕೊಂಬೆಗೆ ಜೋಡಿಸಿ ವಿರ್ಮಿಸಲಾಗಿರುತ್ತದೆ. 


* ನೇತಾಡುವ ತೂಗು ಬಟ್ಟಿಲ ಗೂಡು (Pendulous nest): ಈ ರೀತಿಯ 
ಗೂಡುಗಳನ್ನು ಕೊಂಬೆಗೆ ನೇತುಹಾಕಿದಂತೆ ವಿರ್ಮಿಸಲಾಗಿರುತ್ತದೆ. ಇಂತಹ ಗೂಡುಗಳನ್ನು 
ಗೀಜುಗಗಳು ಹಾಗೂ ಸೂರಕ್ಕಿಗಳು ನಿರ್ಮಿಸುತ್ತವೆ. 


ಅಅಭಿನ೦ದನ್‌ ಬಿ. ಎ. 


ಇ. ಅಂಟಿಕೊಂಡಿರುವ ಬಟ್ಟಿಲ ಗೂಡು (Adherent Cup nest): ಈ ರೀತಿಯ ಗೂಡುಗಳ 
ಒಂದು ಬದಿಯನ್ನು ಸ್ಥಿರ ವಸ್ತುಗಳಾದ ಕಲ್ಲುಬಂಡೆ ಅಥವಾ ಮನೆಯ ಛಾವಣಿ, ಮಣ್ಣು 
ಅಥವಾ ಲಾಲಾರಸದಿ೦ದ ಅಂ೦ಟಿಸಲಾಗಿರುತ್ತದೆ. ಇಂತಹ ಗೂಡುಗಳನ್ನು ಬಾನಾಡಿಗಳು 
ವಿರ್ಮಿಸುತ್ತವೆ. 


ಈ. ನೆಲದ ಮೇಲಿನ ಬಟ್ಟಿಲ ಗೂಡು (Ground ೦ಟ ೧65೮: ಈ ರೀತಿಯ ಗೂಡುಗಳನ್ನು 
ಭೂಮಿಯ ಮೇಲೆ ಸ್ವಲ್ಪ ಆಳವಾದ ಆಕೃತಿಯನ್ನು ಕೊರೆದು ನವಿರ್ಮಿಸಲಾ?ರುತ್ತದೆ. 
ಇಂತಹ ಗೂಡುಗಳಲ್ಲಿ ಪರಭಕ್ಷಕಗಳಿಂದ ಮೊಟ್ಟೆ ಮರಿಗಳನ್ನು ರಕ್ಷಿಸಲು ಸುತ್ತಲಿನ 
ವಾತಾವರಣದ ಬಣ್ಣವನ್ನು ಹೋಲುವಂತಹ ವಸ್ತುಗಳನ್ನು ಬಳಸಲಾಗಿರುತ್ತದೆ. ಇಂತಹ 
ಗೂಡುಗಳನ್ನು ಟಿಟ್ಟೆಭಗಳು ನಿರ್ಮಿಸುತ್ತವೆ. 


ಹ್ಮ K ಸ್‌ ಕೆ 
pe ಲ 4 ಆಸಾ ಟಿ ೬. 
Ky ಬ ಪ್‌ ಸಳ್‌ AT ಇ 4 k - tp ಶ್ರಿ 
3 ಸ ನ 4 ಈಡ ಲ pk; 
ನೆ ಸೊಸ iN 
ಕ ಬು 
ಖ್ಯ ದ [46% ಎ 


SR ಎ | 


ಈ ರೀತಿ ಪಕ್ಚಿಗಳ ಗೂಡು ಕಟ್ಟುವಿಕೆ Pepa ಒಂದು SE ಕಲೆ. ನಾನು 
ಚಿಕ್ಕವಳಿದ್ದಾಗ ನಡೆದ ಒಂದು ಘಟನೆ, ಅದು ಅಡಿಕ ಕೊಯ್ಲಿನ ಕೊನೆಯ ಹಂತದ ಸಮಯ, 
ಪ್ರತೀ ವರ್ಷದಂತೆ ಆ ವರ್ಷವೂ ಅಡಿಕ ಒಣಗಿಸಲೆ೦ದು ಮನೆಯ ಮುಂದೆ ಮುರಿದ ಅಡಿಕೆ 
ಮರದ ದಬ್ಬೆಗಳ ಎತ್ತರದ ಚಪ್ಪರ ಹಾಕಿದ್ದರು. ದಬ್ಬೆಗಳ ಒ೦ದು ಬದಿ ಅಷ್ಟು ಗಟ್ಟೆ 
ಇರದಿದ್ದರಿಂದಲೇನೋ ಅಲ್ಲಿ ಯಾರೋ ಅಡಿಕೆ ಹರವಲು ಹೋಗದಿರಲೆಂದು 
ಸೋಗೆಯನ್ನು ಮುಚ್ಚಿಗೆ ಹಾಕಿದ್ದರು. ನನ್ನ ತ೦ದೆ ಎಷ್ಟು ದಿನದಿಂದ ಗಮನಮಿಸಿದ್ದರೋ 
ಗೊತ್ತಿಲ್ಲ ಸೋಗೇ ಹಾಸಿದ್ದರ ಕೆಳಗೆ ಒಂದು ಮರದ ರೆ೦ಬೆ ಹಾದು ಬಂದಿತ್ತು. ಅಲ್ಲಿ ಒ೦ದು 
ಪುಟ್ಟ ಹಕ್ಕಿ ತನ್ನ ಗೂಡು ವಿರ್ಮಿಸಿಯಾಗಿತ್ತು. ಅಪ್ಪ ಅದನ್ನು ತೋರಿಸಿ, "ಅವು ಸುಮಾರು 
ಹತ್‌-ಹದಿನೈದ್‌ ದಿಯ್ನಿಂದ ಗೂಡು ಕಟ್ಟಿದಾವೆ ಇದು. ಜೊತೆ ಇನ್ನೊ೦ದು ಹಳದಿ ಹೊಟ್ಟೆ 
ಹಕ್ಕಿಸು ಬರ್ತಿತ್ತು, ಕೋಲ್‌-ಗೀಲ್‌ ತಾಗ್ಗೆಬೆೇಡಿ ಹ೦ಗೆ ದೂರ್ದಿ೦ದ ಸೋಡಿ ' ಅಂತ ಹೇಳಿದ್ರು. 
ಸ್ವಲ್ಪ ಹೊತ್ತಲ್ಲೇ ಅಪ್ಪ ಹೇಳ್ದ೦ಗೆ ಗೂಡಲ್ಲಿದ್ದ ಹಕ್ಕಿ ಹಾರಿ ಹೋಗಿ ಹಳದಿ ಹೊಟ್ಟೆಯ ಹಕ್ಕಿ 
(ಸೂರಕ್ಕಿ) ಬ೦ದು ಗೂಡು ಸೇರಿತು. ಬಹಳ ಸಮಯವಾದರೂ ಅದು ಹೊರಗೆ ಬರಲಿಲ್ಲ. 


10 ಕಾನನ - ಜನವರಿ 2022 


ಅಪ್ಪ, ಅಪ್ರ ಮೊಟ್ಟೆ ಇಟ೦ಡಿರ್ಬಕು ಏಸು ತೊಂದ್ರೆ ಕೂಣ್ಪಡಿ' ಅ೦ತ ಹೇಳಿದ್ರು. ನನಗೆ 
ನನ್ನ ತಂಗೀರಿಗೆ ಪ್ರತೀ ದಿನ ಒಂದು ಸಲ ಗೂಡಿನ ಕಡೆ ಕಣ್ಣು ಹಾಯಿಸೋದು ಅಪ್ಪನನ್ನು 
ಪ್ರಶ್ನಿಸೋದು ರೂಢಿಯಾಗಿತ್ತು. ಒಂದು ದಿನ ಮರಿಗಳ 'ಚಿ೦ವ್‌ ಚಿ೦ವ್‌'ಕೂಗು ಕೇಳಿತು. 
ಬಂದು ನೋಡಿದರೆ ಚಪ್ಪರ ಎತ್ತರವಿದ್ದಿದ್ದರಿಂದ ಮರಿಗಳು ನಮಗೆ ಕಾಣಲಿಲ್ಲ. ಬಹಳ 
ದಿನಗಳ ನಂತರ ಮೂರು ಪುಟ್ಟ ಮರಿಗಳು ಗೂಡಿವಿ೦ದ ಹೊರ ಬಂದವು, ತಾಯಿ ಹಕ್ಕಿ 
ಹಾರಲು ಕಲಿಸುತ್ತಿತ್ತು. ಅದಾದ ಕೆಲವು ದಿನದೊಳಗೆ ಮರಿಗಳು ಹಾರಿ ಹೋದವು. ಇದು ನನ್ನ 
ಅನುಭವ. 


ಇತ್ತೀಚಿನ ದಿನಗಳಲ್ಲಿ ಪಕ್ಷಿಗಳ ಗೂಡು ಕಾಣುವುದು ಕೆಲವು ಬೆರಳೆಣಿಕೆಯಷ್ಟು. 
ಅಂದರೇ ಪಕ್ಷಿಗಳು ಗೂಡು ಕಟ್ಟುವುದನ್ನೇ ನಿಲ್ಲಿಸಿವೆ ಎಂದಲ್ಲ. ಮಾನವನ ಸಂಸಾರ, 
ಮನೆಗಳು ಬೆಳೆದಂತೆ ಪಕ್ಕಿಗಳ ಸಂಸಾರಕ್ಕೆ ಎಲ್ಲೋ ಕುತ್ತು ಬಂದಂತಿದೆ. ಪಕ್ಷಿಗಳಿಗೂ 
ವಾಸಿಸಲು ತಮ್ಮ ಸ೦ಸಾರ ಹೂಡಲು ಸೂಕ್ತ ಸ್ಮಳಬೇಕು. ಎಲ್ಲೆ೦ದರಲ್ಲಿ ಕಾಡು ಕಡಿದು 
ಕಾಂಕ್ರೀಟ್‌ ಕಟ್ಟಡಗಳನ್ನು ಗಗನಕ್ಕೇರಿಸಿದ್ದೇವೆ. ಜೀವಿಗಳ ಆವಾಸ ಸ್ಥಾನ ಕಣ್ಮರೆಯಾಗಲು 
ಕಾರಣ ನಾವು ನಮಗೆ ಬೇಕಾದಷ್ಟು ಅರಣ್ಯವನ್ನು ಕಬಳಿಸಿ, ನಾವು ಎಲ್ಲೋ ಬೇಡಾ ಎಂದು 
ಬಿಟ್ಟ ಒಂದಿಷ್ಟು ಜಾಗದಲ್ಲಿ ಹೊಂದಾಣಿಕೆ ಮಾಡಿಕೊಂಡು ಬದುಕುತ್ತಿವೆ ಎನಿಸುತ್ತದೆ. 
ನಮ್ಮ ಏಳಿಗೆಯ ಜೊತೆಗೆ ಪ್ರಾಣಿ-ಪಕ್ಷಿಗಳ ನೈಸರ್ಗಿಕ ಬದುಕಿಗೆ ಹಾನಿಯಾಗದಂತೆ 
ಸಹಬಾಳೆ ನಡೆಸುವುದು ಅತ್ಯಗತ್ಯ. 


ಲೇಖನ: ಸೌಮ್ಯ ಅಭಿನಂದನ್‌ 


11 ಕಾನನ - ಜನವರಿ 2022 


ಅಪ್ರಿಕರ್‌ ಟ್ಯುಂಪ್‌ ಮರವೂ... 
ಖಗರತ್ಸಗತೂ 


ಮೊನ್ನೆ ಪತ್ರಕರ್ತ ಮಿತ್ರ 
ಸೋಮಶೇಖರ್‌ ಆರಾಧ್ಯ ಫೋನ್‌ 
ಮಾಡಿದ್ದರು. 'ಸರ್‌ ತಹಶೀಲ್ದಾರ್‌ 
ಕಛೇರಿ ಹತ್ತಿರ ಸಾಕಷ್ಟು ಹೂ ಬಿಟ್ಟಿ 
ಮರ ಇದ್‌ ಅಲ್ಲಿ ಯಾವ್ಯಾವೂ! 
ಸೂರಾರು ಪಕ್ಷಿ ಇವ ನೀವು ಬಳ್‌ 
ಬೆಳಿಗ್ಗೆ ಹೋದರ ಸಾಕಷ್ಟು 
ಆರಾಮವಾಗಿ ಫೋಟೊ ತೆಗೀಬಹುದು 
“ಅಂದರು. ಇಷ್ಟು ಮಾಯಿತಿ ಸಿಕ್ಕರೆ 
ಸಾಕಲ್ಲವೇ? ಮತ್ತೆ ನನ್ನೊಳಗಿನ 
ಫೋಟೊಗ್ರಾಫರ್‌ ಜಾಗೃತನಾಗಿಬಿಟ್ಟ. 
ಬೆಳಿಗ್ಗೆ ಬೇಗನೆ ಎದ್ದು ರೂಢಿ. ಎದ್ದ 
ತಕ್ಷಣವೇ ಹೆಗಲಿಗೆ ಕೆಮರಾ ಬ್ಯಾಗ್‌ ಹಾಕಿಕೊ೦ಡು, ಹೊಸ ಗೆಳೆಯನ ಸ್ಕೂಟಿ ಏರಿ ಹೊರಟಿ. 


ಊರ ಹೊರಭಾಗದಲ್ಲಿರುವ ತಹಶೀಲ್ದಾರ್‌ ಕಛೇರಿಯ ಆವರಣ ಪ್ರವೇಶಿಸಿದೆ. ಅದೇ 
ತಾನೆ ಚುಮುಚುಮು ಬೆಳಗು. ವಾತಾವರಣ ಹಿತಕರವಾಗಿತ್ತು. ಅಷ್ಟು ದೊಡ್ಡ ಆವರಣದಲ್ಲಿ 
ಆರಾಧ್ಯ ಹೇಳಿದ ಮರ ಯಾವುದು? ಎಲ್ಲಿ ಹಕ್ಕಿಗಳಿವೆ ಅ೦ತ ಸುತ್ತಲೂ ನೋಡುತ್ತ ಒ೦ದೆಡೆ 
ನಿಂತೆ. ಅರೆ! ಏನಾಶ್ಚರ್ಯ. “ಹುಡುಕುವ ಬಳೆ ಕಾಲ್ತೊಡರಿದ೦ತಾಯ್ತ " ಎಂಬಂತೆ 
ಕಣ್ಣೆದುರೇ ಮರವಿತ್ತು. ಅದರ ಮೈತುಂಬ ಎಷ್ಟು ಚಂದದ ಕೆಂಪನೆಯ 
ಹೂಗಳರಳಿದ್ದವೆ೦ದರೆ ನನಗೇ ಅಚ್ಚರಿಯಾಯ್ತು. ಪ್ರತಿಯೊಂದು ಟೊ೦ಗೆಯಲ್ಲೂ ಕಂದು 
ವರ್ಣದ ಮೊಗ್ಗುಗಳ ಗುಚ್ಚ ಅದರೊಳಗಿಂದ ಆ ಮೊಗನ್ನೇ ಸೀಳಿ ಬ೦ದಿವೆಯೇನೋ 
ಎಂಬಂತಹ ಹಳದಿ ಕೆ೦ಪು ಮಿಶ್ರಿತ ಗಾಢ ಬಣ್ಣದ ಹೂಗಳು. ಅದರ ಅಂಚುಗಳೆಲ್ಲ ತೆಳು 
ಹಳದಿ ಬಣ್ಣ. ವಾಹ್‌ ಅನಿಸಿಬಿಟ್ಟಿತು. ಇಡೀ ಮರ ಕಡುಗೆಂಪು, ಹೂಗಳನ್ನರಳಿಸಿಕೊ೦ಡು 
ಹೇಗೆ ನಿಂತಿತ್ತೆಂದರೆ ನಿಗಿನಿಗಿ ಕೆ೦ಡಗಳನ್ನೇ ಹೊತ್ತಿದೆಯೇನೋ ಅನಿಸಿಬಿಟ್ಟೆತು. ಮರದ ಕೆಳಗೆ 
ಉದುರಿದ ಹೂಗಳು ಇಡೀ ನೆಲವನ್ನೇ ಕಂಡದ ನೆಲವನ್ನಾಗಿಸಿತ್ತು. 


ಈ ಗಿಡವನ್ನು ಆಪ್ರಿಕನ್‌ ಟ್ಯುಲಿಪ್‌ ಮರ (African Tulip Tree) ಎ೦ದು ಕರೆಯುತ್ತಾರೆ. 
ಮೂಲತಃ ಆವ್ರಿಕಾದಿ೦ದ ವಿಸ್ತರಣೆಗೊಳ್ಳುತ್ತ ಬಂದಿರುವ ಈ ಗಿಡದ ಎಲೆ ಹಾಗೂ ಹೂಗಳು 
ಔಷಧೀಯ ಗುಣಗಳನ್ನು ಹೊಂದಿವೆ. ಇದರ ಕಾಯಿ, ಹಣ್ಣು ವಿಷಮಯವಾಗ?ರುತ್ತೆ. 
ಆಫವ್ರಿಕಾದಿ೦ದ ಸುಡಾನ್‌, ಜಿನೆವಾ, ಘಾನಾ ಎಲ್ಲೆಡೆ ಹಬ್ಬಿದ ಈ ಗಿಡ ಭಾರತಕ್ಕೆ ಅದು ಹೇಗೆ 
ಬಂತೋ ಇಲ್ಲಿ ನಮ್ಮೆದುರು ಅರಳಿ ನಿಂತಿದೆ. ಇರಲಿ... 


12 ಕಾನನ - ಜನವರಿ 2022 


ಇಂಥ ಹಿನ್ನೆಲೆ ಹೊಂದಿರುವ ಈ ಗಿಡದಲ್ಲಿ 
ಆಗಲೇ ಹಕ್ಕಿಗಳು ಹಾರಾಡುವುದು, ಹೂಗಳ 
ಮಕರಂದ ಕುಡಿಯುವುದು ನಡೆಸಿಬಿಟ್ಟಿದ್ದವು. 
ಅದೆಷ್ಟು ಅವು ಅದರಲ್ಲಿ ಮಗ್ಗವಾಗಿದ್ದವೆ೦ದರೆ 
ಹೊರಪ್ರಪಂಚದ ಅರಿವೇ ಇಲ್ಲವೆಂಬಂತೆ ಇಡೀ 
' ಮರವೇ ತಮ್ಮ ಆಶ್ರಯತಾಣವೆ೦ಬಂತೆ, ಅದೇ ತಮ್ಮ 
ಪ್ರಪಂಚವೆಂಬಂತೆ ಸೇರಿಬಿಟ್ಟಿದ್ದವು. ಅವುಗಳ 
ಗಲಾಟೆ, ಅವುಗಳ ಹೊಡೆದಾಟಿ ಮಜವೆನಿಸಿತ್ತು. ಟೊಂಗೆಯ ಮೇಲೆ ಕೂಡುವುದಕ್ಕೂ, 
ಹೂಗಳ ಬಳಿ ಬರುವುದಕ್ಕೂ ಹಕ್ಕಿಗಳು ಒಂದಕ್ಕೊಂದು ಹೊಡೆದಾಡುತ್ತಿದ್ದವು. 
ಪುಟ್ಟಿದಾಗಿರುವ ಈ ಹಕ್ಕಿಗಳಾದರೂ ಯಾವುವು ಎಂದು ನನ್ನ ಕ್ಯಾಮೆರಾ ತೆಗೆದು ರೂಮ್‌ 
ಲೆನ್ಸ್‌ ಹಾಕಿ ನೋಡಿದೆ. ಅವೆಲ್ಲ ಖಗರತ್ನಗಳು (60೧0/16). ತಮ್ಮ ಬಾಗಿದ ಕೊಳವೆಯ೦ತಹ 
ಕೊಕ್ಕಿವಿ೦ದ ಅಲ್ಲೆಲ್ಲ ಹಾರಾಡುತ್ತ, ಗಲಾಟೆ ಮಾಡುತ್ತ, ಹೂಗಳ ಮೇಲೆ ಕೂಡುತ್ತ, ತಾವೇ 
ತಾವಾಗಿದ್ದವು. ಅವುಗಳ ಹಾರಾಟದ ಚಂದವನ್ನು ನೋಡುತ್ತಲೇ ಇದ್ದೆ. ಯಾವ ಕಡೆ 
ಕ್ಯಾಮೆರಾ ತಿರುಗಿಸಿದರೂ ಅಲ್ಲೊಂದು ಹಕ್ಕಿ. ಆರಾಧ್ಯ ಹೇಳಿದ್ದು ಸರಿಯಾಗೇ ಇತ್ತು. ಅಲ್ಲೆಲ್ಲ 
ಸಾಕಷ್ಟು ಈ ಖಗರತ್ನಗಳೇ ಇದ್ದದ್ದು. ನಾನು ಯಾವುದೇ ಸದ್ದು ಮಾಡದೆ ತೆಪ್ಪಗೆ ವಿ೦ತಿದ್ದಕ್ಕೇ 
ಅವೆಲ್ಲ ತಮ್ಮ ಪಾಡಿಗೆ ತಾವು ಚಟಿವಟಿಕೆಯಿಂದಿದ್ದವು. ಹಕ್ಕಿಗಳು ತು೦ಬಾ ಸೂಕ್ಷ್ಮ. ತಮ್ಮ 
ಏಕಾಂತಕ್ಕೆ, ಚಟುವಟಿಕೆಗೆ ಭಂಗವಾಗುವಂತಿದ್ದರೆ ಅಲ್ಲಿರುವುದಿಲ್ಲ. ಹೀಗಾಗಿ ನಾನು 
ದೂರದಿಂದಲೇ ಆದರೂ ತೆಪ್ಪಗೆ ನಿಂತೇ ಇದನ್ನೆಲ್ಲ ವೀಕ್ಲಿಸುತ್ತಿದ್ದೆ. 


ಒ೦ದು ಹಕ್ಕಿ ನಾವು ಬೆಳಿಗ್ಗೆ ಮುಖ ತೊಳೆದು 
ಸ್ವಚ್ಚಗೊಳ್ಳುವಂತೆ, ಅದು ಅಲ್ಲೇ ಇರುವ ತ೦ತಿಯ 
ಮೇಲೆ ಕುಳಿತು ತನ್ನ ರೆಕ್ಕಪುಕ್ಕಗಳನ್ನೆಲ್ಲ 
ಸ್ವಚ್ಛಗೊಳಿಸಿಕೊಳ್ಳವುದು ತುಂಬಾ ಖುಷಿ 
ನೀಡಿತು. ತನ್ನ ಬೆನ್ನು, ರೆಕ್ಕೆಯಗಲಿಸಿ. ಅದರ 
ಕೆಳಭಾಗ, ತನ್ನ ಬಾಲ ಎಲ್ಲವನ್ನು ತನ್ನ ಪುಟ್ಟ 
ಕೊಕ್ಕಿವಿ೦ದ ಅದು ಹೇಗೆ ಅತ್ಯಂತ ತಾಳ್ಮೆಯಿಂದ 
ಸ್ವಚ್ಛಿಗೊಳಿಸಿಕೊಳ್ಳತೊಡಗುತ್ತಿತ್ತಂದರೆ ಅಕ್ಷರಶಃ ಮ್‌ | ಬ 
ಅದನ್ನೇ ನೋಡುತ್ತ ಮೈಮರೆತಿದ್ದೆ. ಮತ್ತೊಂದು ಹಕ್ಕಿ Re ಎ೦ದು ಹಾರಿ, ತನಗಿಂತ 
ಎರಡು ಮೂರು ಪಟ್ಟು ದೊಡ್ಡದಿದ್ದ ಹೂವಿನ ಕೆಳಗೆ ಬಂದು ಕುಳಿತುಕೊಂಡಿತು. ಅದಕ್ಕ 
ಅದೊಂದು ಕೂಡೆಯ ರೀತಿಯಲ್ಲೇ ಕಾಣುತ್ತಿತ್ತು. ಅದು ಕೂರಳು ಕೊಂಕಿಸಿ ಅತ್ತಿತ್ತ 
ನೋಡಿತು. ತನ್ನ ಎದುರಾಳಿ ಯಾರಾದರೂ ಬ೦ದಾರೆಯೇ ಎಂದು ನೋಡುತ್ತ ಪಟ್ಟನೆ ತನ್ನ 
ಕೊಕ್ಕಿನಿಂದ ಆ ಹೂವಿನ ಮಕರಂದ ಹೀರಿತು. ಮತ್ತೆ ಆಚೀಚೆ ನೋಡುವುದು ಹೂವಿನ 
ಮಕರಂದ ಹೀರುವುದು. ಅದೊಂದು ಚಂದದ ಮರೆಯಲಾರದ ದೃಶ್ಯ ಇದನ್ನು 
ಟೈಪಿಸುವಾಗಲೂ ಈಗಲು ಅದು ಕಣ್ಣು ಮುಂದೆ ಕಟ್ಟೆದಂತಿದೆ. 


| ಹೀಗೇ ಅದೆಷ್ಟು ಹೊತ್ತು ವಿ೦ತಿದ್ದೆನೋ, 

ಎಷ್ಟು ಹೊತ್ತು ಗಮನಿಸುತ್ತಿದ್ದೆನೋ ನನಗೇ 
ಗೊತ್ತಿಲ್ಲ. ಅಕ್ಕ-ಪಕ್ಕದಲ್ಲಿ ಯಾರ್ಯಾರೋ 
ಬ೦ದು ಚಟುವಟಿಕೆಗಳಲ್ಲಿ ತೊಡಗಿದ್ದರು. “ಈ 
ಮನುಷ್ಯ ಇಲ್ಲಿ ನಿಂತು ಅದೇನು 
ನೋಡುತ್ತಿದ್ದಾನೆ? ಆ ಗಿಡದಲ್ಲೆನಿದೆ? “ಎಂಬ 
ಕುತೂಹಲ ಇತ್ತಾದರೂ ಕೈಯಲ್ಲಿ ಕ್ಯಾಮೆರಾ 
ಇದ್ದುದರಿಂದ “ಅದೇನೋ ಪಟ ತೆಗೀತಿದಾನೆ “ಅಂದುಕೊಂಡು ತಮ್ಮ ಕೆಲಸದಲ್ಲಿ ತಾವು 
ತೊಡಗಿಸಿಕೊಂಡರು. ನಿಧಾನವಾಗಿ ಜನರೆಲ್ಲ ಬರತೊಡಗಿದ್ದುದರಿ೦ದಲೋ ಏನೋ ನಾನು 
ಮೊದಲೇ ಹೇಳಿದಂತೆ ಹಕ್ಕಿಗಳ ಏಕಾಂತಕ್ಕೆ ಭಂಗವೆನಿಸಿ ಅಲ್ಲಿಂದ ನಿಧಾನವಾಗಿ 
ಒಂದೊಂದೇ ಜಾಗ ಖಾಲಿ ಮಾಡತೊಡಗಿದವು. 


ಅದುವರೆಗೂ ಯಾರೂ ಇಲ್ಲದಾಗ ಅಲ್ಲಿ ಕೇವಲ ನಾನು, ಆಫ್ರಿಕನ್‌ ಮರದ ಹೂಗಳು, 
ಹಕ್ಕಿಗಳು ಇಷ್ಟೇ ನನ್ನ ಪ್ರಪ೦ಚವಾಗಿತ್ತು. ಅದೊಂದು ಪ್ರಕೃತಿಯ ರಸಮಯ ಸನ್ನಿವೇಶ, 
ರಂಗಸ್ಮಳವೆನಿಸಿತ್ತು. ಅಲ್ಲಿ ನಾನೇ ನಾನಾಗಿದ್ದೆ. ಈಗ ಹೊರಪ್ರಪ೦ಚದ ಗೌಜು ಗದ್ದಲ ಮತ್ತೆ 
ನನ್ನನ್ನು ಹಗ್ಗ ಕಟ್ಟಿ ಕೆಳಗೆ ಎಳೆದು ಹಾಕಿದಂತೆನಿಸಿತು. 


ನಿಧಾನವಾಗಿ ಕ್ಯಾಮೆರಾವನ್ನು ಬ್ಯಾಗ್‌ ನಲ್ಲಿರಿಸಿಕೊ೦ಡು ಸ್ಕೂಛಟೆಯ ಕಿವಿ ತಿರುವಿ 
ಅಲ್ಲಿಂದ ಹೊರಟೆ. ತಲೆಯಲ್ಲೆಲ್ಲ ಕಿತ್ತಳೆ ಬಣ್ಣದ ಆಫ್ರಿಕನ್‌ ಹೂಗಳು, ಕಿವಿಯಲ್ಲಿ ಖಗರತ್ನ 
ಹಕ್ಕಿಗಳ ಗಲಾಟೆ ತು೦ಬಿಕೊ೦ಡಿದ್ದಪವು. 


ಚಿತ್ರ - ಲೇಖನ: ಸಿದ್ದರಾಮ ಹಿರೇಮಠ ಕೂಡ್ಲಿಗಿ 
ವಿಜಯನಗರ ಜಿಲ್ಲೆ 


ಬಣ್ಣ ಬಣ್ಣದ ಚಿತ್ತಾರಗಳ ಉಡುಪಿನಲ್ಲಿ ಕಂಗೊಳಿಸುವ ಜಿಟ್ಟೆಯು ಎಲ್ಲರ 
ಗಮನವನ್ನು ಸೆಳೆಯುತ್ತದೆ. ನನಗೆ ಚಿಟ್ಟೆಗಳ ಲೋಕದ ಪರಿಚಯವಾದದ್ದು 'ಅಡವಿ ಫೀಲ್ಡ್‌ 
ಸ್ನೇಷನ್‌'ನಲ್ಲಿ ೫೮೮ ತಂಡದವರು 2019 ರಲ್ಲಿ ಆಯೋಜಿಸಿದ್ದ '8006ಗೆ/ walk’ 
ಕಾರ್ಯಕ್ರಮದಿಂದ. ಅಂದು ಸಂಶೋಧಕರು ಹಾಗೂ ೧885£ನ ಸಹ ಸ೦ಸ್ಥಾಪಕರೂ ಆದ 
ಶ್ರೀ ಚತುರ್ವೇದ್‌ ರವರು ಚಿಟ್ಟೆಗಳ ಕುರಿತು ಅನೇಕ ಮಾಹಿತಿಗಳನ್ನು ನೀಡಿ, ಸುತ್ತಮುತ್ತಲೂ 
ಸಿಗುವ ಸಾಮಾನ್ಯ ಚಿಟ್ಟೆಗಳನ್ನು ತೋರಿಸಿ ಆನಂದದ ರುಚಿಯನ್ನು ಉಣಬಡಿಸಿದ್ದರು. 
ಪ್ರತಿಯೊಂದು ಪ್ರಭೇದದ ಚಿಟ್ಟೆಗಳಿಗೆ ಅದರದ್ದೇ ಆದ ನಿರ್ದಿಷ್ಟ ಆಶ್ರಿತ ಸಸ್ಯವಿರುತ್ತದೆ. ತನ್ನ 
ಸಂಪೂರ್ಣ ಜೀವನ ಚಕ್ರವನ್ನು ಆ ಸಸ್ಯದಲ್ಲೇ ಕೈಗೊಳ್ಳುತ್ತದೆ ಎಂಬುದನ್ನು ಆ 
ಕಾರ್ಯಕ್ರಮದಲ್ಲಿ ಸವಿವರವಾಗಿ ತಿಳಿಸಿಕೊಟ್ಟೆದ್ದರು. 


ಅ೦ದಿವಿ೦ದ ಸುತ್ತಮುತ್ತಲು ಕಾಣಸಿಗುವ ಚಿಟ್ನೆಗಳನ್ನೂ, ಕ೦ಬಳಿಹುಳುಗಳನ್ನು 
ಗಮನಿಸಲು ಶುರುಮಾಡಿದೆ. ಜೀವ ವಿಜ್ಞಾನದ ವಿದ್ಯಾರ್ಥಿಯಾಗಿದ್ದ ನನಗೆ ಬರಿ ಇಷ್ಟರಲ್ಲೇ 
ಮನಸ್ಸು ತೃಪ್ತಿಪಡಲಿಲ್ಲ, ನೋಡಲು ವಿಚಿತ್ರವಾಗಿ ಕಾಣುವ ಕ೦ಬಳಿ ಹುಳುವು ಹೇಗೆ ಅಷ್ಟು 
ಸುಂದರವಾದ ಚಿಟ್ಟೆಯಾಗುತ್ತದೆ ಎ೦ಬುದನ್ನು ಒಮ್ಮೆ ನೋಡಬೇಕು ಎ೦ಬ ಕುತೂಹಲ 
ಮನದಲ್ಲೇ ನೆಲೆ ಮಾಡಿತ್ತು. 


15 ಕಾನನ - ಜನವರಿ 2022 


ಅ ದೀಪ್ತಿ ಎನ್‌. 


ಗಗ. 
ಹ ಗೀ 


ಆ ಗಾ 


ಹ 
ಸಾಗಿ 
ನಾನ್‌ 


£1434 


ep TTT 
0 


ಈ ವಿಸ್ಮಯವನ್ನು ಕಣ್ಣೆದುರಿಗೇ ವೀಕ್ಷಿಸಿ ಆನಂದಿಸಲು ಕಡೆಗೂ ಒಂದು ಅವಕಾಶ 
ಕೂಡಿ ಬಂತು. ಒಮ್ಮೆ ನನ್ನ ಅಣ್ಣನ ಮನೆಯ ಹಿತ್ತಲಲ್ಲಿನ ನಿಂಬೆ ಗಿಡದಲ್ಲಿ ಪಕ್ಷಿಗಳ 
ಹಿಕ್ಕೆಯ೦ಂತೆ ಕಾಣುವ ಮುಳ್ಳು ಮುಳ್ಳಾದ, ಕಂದು ಬಣ್ಣದ ಅತಿ ಪುಟ್ಟ ಹುಳುಗಳನ್ನು 
ಕಂಡೆನು. ಕಸದಂತೆ ಕಾಣುವ ಅವು ಹುಳುವೆ೦ಂದು ಗುರುತಿಸಲಾಗದಷ್ಟು ಕರಿದಾಗಿದ್ದವು. 
ನಿಂಬೆ ಗಿಡದಲ್ಲಿ ಇದ್ದುದರಿಂದ ಇದು ನಿಂಬೆ ಚಿಟ್ಟೆಯ ಮರಿಹುಳುವಿರಬಹುದೆ೦ದು ನನ್ನ 
ಅನಿಸಿಕೆಯಾಗಿತ್ತು. ಚಿಟ್ಟೆಯ ಮರಿಹುಳುವು ಐದು ಹಂತಗಳಲ್ಲಿ ಬೆಳೆವಣಿಗೆಯಾಗುತದೆ 
ಎಂದು ಮುಂಚೆಯೇ ತಿಳಿದಿದ್ದ ನನಗೆ, ಇದು ಹೇಗೆ ಜಿಟ್ಟೆಯಾಗುತ್ತದೆ ಎಂದು 
ಪರೀಕ್ಲಿಸಲೇಬೇಕಂದು ಪ್ಲಾಸ್ಟಿಕ್‌ ಡಬ್ಬವೊ೦ದನ್ನು ಹುಡುಕಿ, ಅದರ ಮುಚ್ಚಳಿಕಗೆ 
ಗಾಳಿಯಾಡಲು ರ೦ದ್ರಗಳನ್ನು ಮಾಡಿ, ಒ೦ದು ಹುಳುವಿದ್ದ ಎಲೆಯನ್ನು, ಜೊತೆಗೆ ಕೂ೦ಚ 
ತಾಜಾ ಎಲೆಗಳನ್ನು ಹಾಕಿ ಮನೆಗೆ ಸಾಗಿಸಿದೆ. ಇವು ಪುಟ್ಟದಾಗಿದ್ದುದರಿ೦ದ ಹೆಚ್ಚು 
ಎಲೆಗಳನ್ನೇನು ಸೇವಿಸುತ್ತಿರಲಿಲ್ಲ. ಆದರೂ ದಿನನಿತ್ಯ ನಿಂಬೆ ಗಿಡದ, ತಾಜಾ ಎಳೆ 
ಎಲೆಗಳನ್ನು ನೀಡುತ್ತಿದ್ದೆ. ಮೂರು ದಿನಗಳಲ್ಲಿ ಕಡುಗಂದು ಬಣ್ಣ, ಬಿಳಿ ಪಟ್ಟೆಯ ಮುಳ್ಳು 
ಪದರವನ್ನೊಳಗೊ೦ಡ ಹುಳುವಾಗಿ ಮಾರ್ಪಾಡಾಯಿತು. ಹೀಗೆ ಕೊಂಚ ಓಡಾಟವನ್ನು 
ಶುರುಮಾಡಿ ಎಲೆಗಳನ್ನು ತಿನ್ನುತ್ತಾ ತಿನ್ನುತ್ತಾ ದಡೂತಿಯಾಗಿ ನಾಲ್ಕು ದಿನಗಳಲ್ಲಿ ನಾಲ್ಕನೇ 
ಹಂತವನ್ನು ತಲುಪಿತು. ಪ್ರತಿ ಹಂತದಲ್ಲೂ ಈ ಹುಳುವು ತನ್ನ ಹೊರಕವಚವನ್ನು 
ಕಳಚುತ್ತಿತ್ತು. ಒಂದು ದಿನ ನೋಡನೋಡುತ್ತಿದ್ದಂತೆ ಉದುರಿದ್ದ ತನ್ನ ಹೊರ ಕವಚವನ್ನು 
ತಿನ್ನಲಾರ೦ಬಿಸಿತು!! ಈ ಸ್ವಭಾವಕ್ಕೆ ಎರಡು ಕಾರಣಗಳಿರಬಹುದು. ಒಂದು, ಹೊರಕವಚವು 
ಹೆಚ್ಚು ಪ್ರೋಟೀನ್‌ ಯುಕ್ತವಾಗಿದ್ದು, ಪುಷ್ಟಿ ನೀಡುತ್ತದೆ. ಎರಡು, ತಾನು ಹೊರಕವಚ 
ಕಳಚಿರುವ ಕುರುಹನ್ನು ಪರಭಕ್ಷಕರಿಂದ ಮರೆಮಾಚಲು. ಹೀಗೆ ಇನ್ನೊಮ್ಮೆ ತನ್ನ 
ಹೊರಕವಚ ಕಳಚಿ ಹೊಸ ಹಸಿರು ಬಣ್ಣದ ಉಡುಪನ್ನು ಧರಿಸಿ ಎರಡು ದಿನಗಳಲ್ಲಿ ಐದನೇ 
ಹಂತ ತಲುಪಿತು. ಸುಮಾರು ನಾಲ್ಕು ದಿನಗಳವರೆಗೆ ಬಕಾಸುರನಂತೆ ತಿನ್ನುತ್ತಿತ್ತು. ಮುಂಜಾನೆ 
ಹಾಕಿದ ಎಲೆಗಳು ಮಧ್ಯಾಹ್ನದ ವೇಳೆಗೆ ಮಾಯ! ಎಷ್ಟು ಎಲೆಗಳನ್ನು ನೀಡಿದರೂ 


ಅ ದೀಪ್ತಿ ಎನ್‌. 


ಅಷ್ಟನ್ನು ತಿಂದು ತೇಗಿ ಬಿದಿಸುತ್ತಿತ್ತು. ಕೊನೆಗೂ ಅತ್ತಿತ್ತ ಓಡಾಡಿ ಡಬ್ಬಿಯೊಳಗೆ ಸೂಕ್ತ 
ಸ್ಥಳವನ್ನು ಹುಡುಕಿ ನೂಲಿನ೦ತ ಪದಾರ್ಥವನ್ನು ಬಾಯಿಂದ ಹೊರತೆಗೆದು ಡಬ್ಬಿಗೆ 
ಅ೦ಟಿಸಿಕೊ೦ಡು ಪ್ಯೂಪ ಆಗಲು ಸಜ್ಞಾಯಿತು. ಒ೦ದು ದಿನದ ತರುವಾಯ ಅದು ಈ ಹಿಂದೆ 
ಹುಳುವಾಗಿತ್ತೆ? ಎ೦ಬ ಅನುಮಾನ ಬರುವ ರೀತಿ ಆಕಾರ ಬದಲಾಯಿಸಿತಷ್ಟೇ ಅಲ್ಲ, ತನ್ನ 
ಸುತ್ತಲೂ ಕೋಶವನ್ನು ವಿರ್ಮಿಸಿಕೊ೦ಡಿತ್ತು!! ಇಷ್ಟೆಲ್ಲಾ ಮುಗಿದ ನಂತರ ಚಿಟ್ಟೆ ಹೊರ 
ಬರಲಿಕ್ಕೆ. ಕಾಯಬೇಕಾದ ಕೆಲಸವೊಂದು ಬಾಕಿಯಿತ್ತು. ಪ್ರತಿದಿನ ಪ್ಯೂಪವನ್ನು 
ಗಮನಿಸುವುದು, ಒಳಗೆ ಏನು ನಡೆಯುತ್ತಿರಬಹುದು ಎಂದು ಯೋಚಿಸುವುದು ನನ್ನ 
ತ್ತ 


ಅ ದೀಪ್ತಿ ಎನ್‌. ಳೆ 


17ಕಾನನ - ಜನವರಿ 2022 


೫ರ ತ್ತ 

ಸರಿಯಾಗಿ ಹತ್ತು ದಿನಗಳ ನಂತರ ಎಂದಿನಂತೆ ಮುಂಜಾನೆ ಪ್ಯೂಪ ನೋಡಲು 
ಹೋದ ನನಗೆ ಅಚ್ಚರಿ ಕಾದಿತ್ತು. ಅಲ್ಲಿದ್ದ ಪ್ಯಪಾ ಹೊಡೆದು ಸುಂದರವಾದ ಚಿಟ್ಟೆ ಹೊರ 
ಬಂದಿತ್ತು. ವಾಹ್‌!!! ಎಂತಹ ಸೌಂದರ್ಯ! ವಾಕರಿಕ ಬರಿಸುವ ಹಾಗೆ ಇದ್ದಂತಹ ಕ೦ಬಳಿ 
ಹುಳು ಇದೇನಾ? ಎನ್ನುವಷ್ಟು ಬದಲಾವಣೆ. ಇದು ಯಾವ ಚಿಟ್ಟೆ ಇರಬಹುದು ಎಂದು 
ನಾನು ಫೋಟೋ ತೆಗೆದು ತಿಳಿದಿದ್ದ ಸ್ನೇಹಿತರ ಬಳಿ ಕೇಳಿದಾಗ ತಿಳಿಯಿತು ಇದು ಲೈಮ್‌ 
ಬಟಫ್ಲೈ೯ (ime Butterfly), ಲೈಮ್‌ ಸ್ವಾಲೋಟೇಲ್‌ (ime swallow tai) ಅಂದೂ 
ಕರೆಯುತ್ತಾರೆ, ಹಾಗೂ ಕೀಟಗಳ ಪ್ಯಾಪಿಲಿಯೊನಿಡೆ (Papilionida) ಕುಟುಂಬಕ್ಕೆ 
ಸೇರಿಸಲಾಗಿದೆ ಎಂದು. ರೆಕ್ಕೆ ಬ೦ದ ಮೇಲೆ ಇದನ್ನು ಇನ್ನೂ ಬಾಟಿಲಿನಲ್ಲೇ ಇರುವುದು 
ತಪ್ಪಾಗುತ್ತದೆ ಎ೦ದು ತಿಳಿದ ನಾನು, ಮುಟ್ಟಿದೆ ಅದನ್ನು ಮನೆಯ ಹೊರಗಡೆ ಇದ್ದ ಒ೦ದು 
ಸಣ್ಣ ಗಿಡದ ಮೇಲೆ ಬಿಟ್ಟೆ. ಆದರೆ ನನ್ನ ಊಹೆಯಂತೆ ಅದು ಹಾರದೆ ರೆಕ್ಕ ತಟಸ್ಮವಾಗಿಯು 
ಮೊದ ಮೊದಲು ಇದರ ವರ್ತನೆ ತಿಳಿಯದ ನನಗೆ ತಿಳಿದದ್ದು ಇನ್ನೂ ದುರ್ಬಲವಾಗಿದ್ದ 
ಅದರ ರೆಕ್ಕಗಳನ್ನು ಮಡಚಿಟ್ಟುಕ್ಕೂ೦ಡು ಹಾರಿಸಿಕೂಳ್ಳುತ್ತಿದೆ ಎಂದು. ಸುಮಾರು ಒಂದು 
ತಾಸಿನ ಬಳಿಕ ರೆಕ್ಕೆಯನ್ನು ಬಿಚ್ಚಿ ತನ್ನ ಪೂರ್ಣ ಸೌಂದರ್ಯವನ್ನು ಪ್ರದರ್ಶಿಸಿತು. 
ರೆಕ್ಕೆಯನ್ನು ಬಡಿಯುತ್ತಾ ಅವುಗಳನ್ನು ಬಲಪಡಿಸಿಕೊಳ್ಳುತ್ತಿತ್ತು. ಕ್ಷಣಾರ್ಧದಲ್ಲಿ ರೆಕ್ಕೆಗಳನ್ನು 
ಪಟಪಟನೆ ಬಡಿಯುತ್ತಾ ಬಾನೆಡೆಗೆ ಜಿಗಿದು ಹಾರಿತು. ಅಷ್ಟು ದಿನಗಳ ಕಾಲ ನನ್ನೊಡನೆ 
ಇದ್ದ ಗೆಳೆಯರಿಗೆ ಟಾಟಾ ಹೇಳುತ್ತಾ, ಇಂತಹ ಅತ್ಯದ್ಭುತವಾದ ರೂಪ ಪರಿವರ್ತನೆಯ 
ಪ್ರಕ್ರಿಯೆಯನ್ನು ತನ್ನಲ್ಲಿ ಅಡಗಿಸಿಕೊಂಡಿರುವ ಪ್ರಕೃತಿ ಮಾತೆಗೆ ವಂದಿಸಿ ಮನೆಯ ಕಡೆ 
ಹಿ೦ದಿರುಗಿದೆ. 
ಲೇಖನ: ದೀಪ್ತಿ ಎನ್‌. 
ಬಂಗಾರಪೇಟೆ, ಕೋಲಾರ ಜಿಲ್ಲೆ 


ವಿವಿ ಅಂಕಣ 


ಹಾ ಫಾ 


೧ ಗೆ ೫ ಈ ರ್ತ ಫಿ ಈ ಕ್ರಾ ಕಲಕ ಗ್‌ ” | 

ಇ < (0 | 1] 1 p 'ಎಮೆ ! ಈ 

೫. ಆ MAAS JT ೫. NAS A ಈ99 
ye ಈ s 


ಅವನ ಹೆಸರು ಐತು. ಕಡಲ ತೀರ ಅವನ ಬಿಡಾರ. ಮನೆ, ಮಕ್ಕಳು, ಸಂಸಾರ 
ಎಲ್ಲದನ್ನೂ ಪೋಷಿಸುವುದಕ್ಕೆ ಕಡಲೇ ಅವನಿಗೆ ಆಧಾರ. ಕಡಲಿಗೆ ಹೋಗಿ ಮೀನು ಹಿಡಿದು 
ತಂದು ಮಾರಿ ಜೀವನ ನಡೆಸುವ ಒಬ್ಬ ಸಾಮಾನ್ಯ ಮೀನುಗಾರ. ಎಲ್ಲಾ ಚನ್ನಾಗಿ ನಡೆಯುವ 
ಸಮಯದಲ್ಲಿ ಒಂದು ದೊಡ್ಡ ಗಾತ್ರದ ಕಡಲ ಮುತ್ತು ಅವನ ಜೀವನ ಪ್ರವೇಶ ಮಾಡುತ್ತದೆ. 
ಪ್ರಕೃತಿಯ ಅಪರೂಪ ಮತ್ತು ಮಾನವನ ಗುಣಗಳ ನಡುವೆ ನಡೆಯುವ ಸ್ಥಾರಸ್ಯ ಕಥಾ ಭಾಗ 
'ಓ೦ದು ಮುತ್ತಿನ ಕಥೆ. ರಾಜ್‌ ಕುಮಾರ್‌ ರವರು ಮುಖ್ಯ ಭೂಮಿಕೆಯಲ್ಲಿ ನಟಿಸಿ, ಶ೦ಕರ್‌ 
ನಾಗ್‌ ರವರು ನಿರ್ದೇಶಿಸಿದ ಕನ್ನಡದ ಹೆಮ್ಮೆಯ ಚಲನಚಿತ್ರ. ಇದು ಒಂದು ಮುತ್ತಿನ 
ಸುತ್ತಲೂ ನಡೆಯುವ ಕಥೆ. ಆದರೆ ನಾನು ಹೇಳಲು ಹೊರಟಿರುವುದು, ಅಂತಹ ಒಂದು 
ಸುಂದರ ಮುತ್ತು ಹೇಗಾಗುತ್ತದೆ ಎಂಬ ಕಥೆ. 


ಒಂದೊಂದಾಗಿ ದಾರದೊಡನೆ ಸೇರಿ ಕೊರಳನ್ನು ps 
ಸಿಂಗರಿಸುವ, ಸಮುದ್ರದಾಳದಲ್ಲಿನ ಸಣ್ಣ ಪೆಟ್ಟಿಗೆಯಲ್ಲಿ ಸಿಗುವ, ಆ J 
ಮುತ್ತು ಆಗುವುದು ಸ್ವಾತಿ ಮುತ್ತಿನ ಮಳೆಹನಿಯು ಕಪ್ಪೆ ಚಿಪ್ಪಿನಲ್ಲಿ 4 
ಸೇರಿ ಎಂಬ ನಂಬಿಕೆಯಿದೆ. ಆದರೆ ವಿಜ್ಞಾನ ಹೇಳುವುದು ಹೀಗೆ, 
ಕಪ್ಪೆ ಚಿಪ್ಪಿನ ಒಳಗೆ ಯಾವುದಾದರೂ ಸಣ್ಣ ಕಲ್ಲೋ, ಮಣ್ಣೋ 
ಅಥವಾ ಯಾವುದೇ ಅನ್ಯವಸ್ತು ಕಾರಣಾ೦ತರಗಳಿ೦ದ ಒಳಗೆ 


© pearl4 


190 ಕಾನನ - ಜನವರಿ 2022 


ಬಂದರೆ ಅದರಿಂದ ತನಗಾಗಬಹುದಾದ ಅಪಾಯವನ್ನು ತಡೆಯಲು ಕಷ್ಟೆ ಚಿಖ್ಪಿನ 
ಒಳಗಿರುವ ಜೀವಿ ಕಂಡುಕೊಂಡಿರುವ ಉಪಾಯವೇ ಈ ಮುತ್ತು. ಅರ್ಥವಾಗಲಿಲ್ಲವೇ? 
ಇನ್ನೂ ವಿವರವಾಗಿ ಹೇಳುತ್ತೇನೆ, ನಮ್ಮ ದೇಹಕ್ಕೆ ಯಾವುದಾದರೂ ಗಾಯವಾದರೆ ಬಿಳಿರಕ್ತ 
ಕಣಗಳು ಆ ಜಾಗಕ್ಕೆ ನುಗ್ಗಿ ನಮ್ಮ ದೇಹಕ್ಕೆ ಹಾನಿ ಉ೦ಟುಮಾಡುವ ಕ್ರಿಮಿಗಳ ಜೊತೆ 
ಯುದ್ಧ ಮಾಡುತ್ತವೆ. ಅದರಲ್ಲಿ ಅಸುನೀಗಿದ ಬಿಳಿರಕಕಣಗಳು ನಾವು ಗಾಯದ ಸುತ್ತ 
ಕಾಣುವ ಕೀವು. ಇಲ್ಲಿ ಕಪ್ಪೆಚಿಪ್ಪು ದೇಹದ ಹಾಗೆ ಅದರೊಳಗೆ ನುಗ್ಗುವ ಮಣ್ಣಿನ ಅಥವಾ 
ಕಲ್ಲಿನ ಕಣ ಅಲ್ಲಿನ ಮೃದ್ಧ೦ಗಿಯ ಜೀವನಕ್ಕೆ ಅಪಾಯತರಬಹುದು, ಅದನ್ನು ತಡೆಯಲು 
ನಾಕೆ (೧4೭10) ಎ೦ದು ಕರೆಯಲ್ಪಡುವ ಖನಿಜ ಮತ್ತು ಒಂದು ಬಗೆಯ ಪ್ರೋಟೀನನ್ನು ಸ್ರವಿಸಿ 
ಅದರ ಸುತ್ತ ಒಂದೊಂದಾಗಿ ಲೇಪಿಸುತ್ತದೆ. ಕ್ರಮೇಣ ಹೀಗೆ ಸುತ್ತಿದ ಸಾವಿರಾರು ಪದರಗಳು 
ಕೂನೆಗೆ ಸು೦ದರವಾಗಿ ನಾವು ಕಾಣುವ ಮುತ್ತಾಗಿ ಮಾರ್ಪಾಡಾಗುತ್ತದೆ. ಆದರೆ ಅಷ್ಟು 
ನಿಖರವಾಗಿ ಗೋಳಾಕಾರವನ್ನು ಪಡೆಯಲು ಮೃದ್ವ೦ಗಿ ಯಾವ ರೇಖಾಗಣಿತದ 
ಸೂತ್ರಗಳನ್ನು ಬಳಸಿತ್ತೋ ಯಾರಿಗೂ ತಿಳಿಯದು. 


© peal3 


© peal1 


ಈ ನಾಕ್ರ ಎ೦ಬ ವಸ್ತು ಬಲು ಸುಂದರ, ವರ್ಣ ವೈವಿಧ್ಯ ಮತ್ತು ಹೊಳಪನ್ನು 
ಹೊಂದಿದೆ. ಇದು ಹೆಚ್ಚಾಗಿ ಕಪ್ಪೆ ಚಿಪ್ಪಿನ ಒಳ ಪದರದಲ್ಲಿ ಅಥವಾ ಹೊಳೆವ ಮುತ್ತಿನ 
ಮೇಲ್ಮೈ ಮೇಲೆ ಕಾಣುತ್ತದೆ. ಈ ಮುತ್ತಿನ ಸಮ್ಮಿಶಿಯ (9/71/7601) ಪದರಗಳನ್ನು 
ಜೋಡಿಸುವಾಗ ಮಧ್ಯದಲ್ಲಿ ಉಂಟಾಗುವ ಕ್ಲೀಣತೆಗಳನ್ನು 60661390075) ಮುಂದಿನ 
ಪದರವನ್ನು ಲೇಪಿಸುವಾಗ ಸರಿಪಡಿಸಿಕೊಳ್ಳುತ್ತದೆ. ಹೀಗೆ ಪ್ರತೀ ಪದರದಲ್ಲೂ ಸಣ್ಣ ಪುಟ್ಟ 
ಕ್ಲೀಣತೆಗಳನ್ನು ಸರಿದೂಗಿಸುವಂತಹ ದಪ್ಪ ಅಥವಾ ಸಣ್ಣ ಪದರವನ್ನು ಲೇಪಿಸುವ 
ಮೂಲಕ ಕ್ಲೀಣತೆಯಿ೦ದ ಮುತ್ತಾಗುವ ಕೊನೆಯ ಹಂತದಲ್ಲಿ ಆಗುವ ವಿಕಾರತೆಯನ್ನು 
ತಡೆಯುತ್ತದೆ. ಇಲ್ಲವಾದರೆ ನಾವು ಕಾಣುವ ಹಾಗೆ ಮುತ್ತು ಗೋಳಾಕಾರವಾಗಿರದೆ ಕಡಲೆ 
ಕಾಳಿನಂತೆ ವಿಕೃತಿಯನ್ನು ಪಡೆಯುತ್ತಿತ್ತು. ಅಷ್ಟೇ ಅಲ್ಲ ಕೆಲವೊಮ್ಮೆ ಮೃದ್ದಂಗಿ ಲೇಪಿಸುವ 
ನಾಕ್ರೆಯ ಪದರ ದಪ್ಪವಾಗಬಹುದು, ಆಗ ಅದನ್ನು ಸರಿದೂಗಿಸಲು ಮುಂದಿನ ಕಲವು 
ಪದರಗಳನ್ನು ಸಣ್ಣದಾಗಿ ಲೇಪಿಸುತದೆ. ಇದರಿಂದ ಲೇಪಿಸುವ ಸಾವಿರಾರು ಪದರಗಳ 
ಸರಾಸರಿ ದಪ್ಪ ಒಂದೇ ಇರುವ ಹಾಗೆ ನೋಡಿಕೂಳ್ಳುತ್ತದೆ. ಇಲ್ಲವಾದರೆ ಪದರ 
ಪದರಗಳಾಗಿರುವ ಕಣಶಿಲೆಗೂ (5601767001/ 10೮ ನಮ್ಮ ಮುತ್ತಿಗೂ ಯಾವುದೇ 
ವ್ಯತ್ಯಾಸಗಳಿರುತ್ತಿರಲಿಲ್ಲ. 


© JIS ೯೦ GIM 


ಇದನ್ನು ತಿಳಿಯಲೆಂದು ಕೆಲವು ಸಂಶೋಧಕರು 

ಪೂರ್ವ ಆಸ್ಟ್ರೇಲಿಯಾದ ಕಡಲತೀರಕ್ಕೆ ಹೊರಟರು. ಅಲ್ಲಿ 

, ದೊರೆಯುವ 'ಅಕೋಯ' ಎಂಬ ಕಪ್ಪೆಚಿಪ್ಪಿನ ಒಳಗೆ ಸಿಗುವ 

| 'ಕೇಶಿ' ಎ೦ಬ ಮುತ್ತನ್ನು ಸ೦ಶೋಧನೆಗೆ೦ದು ಆರಿಸಿಕೊ೦ಡರು. 

ಅದನ್ನು ವಜ್ರದ ತಂತಿಯಿಂದ ಮಾಡಿದ ಗರಗಸದಿಂದ 

ತೆ ಅರ್ಥಕ್ಕೆ ಕತ್ತರಿಸಿ ಅದನ್ನು ನಮ್ಮ 'ರಾಮನ್‌ 

ನ ೫ ಸೈಕ್ಕೋಸ್ಕೋಪಿ'ಯನ್ನು ಬಳಸಿ ಪರೀಕ್ಷಿಸಿದರು. ಅವರು 

ಜಾತ ಪರೀಕ್ಷಿಸಿದ ಮುತ್ತುಗಳೊ೦ದರಲ್ಲಿ ಅವರು ಎಣಿಸಿದ್ದು 2,615 

ಪದರಗಳು. ಇದನ್ನು ಮಾಡಲು ಆ ಮೃದ್ವಂಗಿ ತೆಗೆದುಕೂ೦ಡದ್ದು ಸುಮಾರು 548 ದಿನಗಳು. 
ಅದರ ಚಿತ್ರವನ್ನು ಈ ಕಳಗೆ ಕಾಣಬಹುದು. 


ಮುಂದುವರಿದ ಸಂಶೋಧನೆಯಲ್ಲಿ ತಿಳಿದದ್ದು, ಮುತ್ತಿನ ಪದರಗಳು '1/ ನಾಯ್ಸ್‌' 
ಅಥವಾ 'ಖಿ೦ಕ್‌ ನಾಯ್ಕ್‌" ಎ೦ಬ ವಿದ್ಯಮಾನವನ್ನು ತೋರುತ್ತಿದ್ದವ೦ತೆ. ಅಂದರೆ ವಿವಿಧ 
ಗಾತ್ರಗಳಲ್ಲಿ ಇದ್ದ ಮುತ್ತಿನ ಪದರಗಳು ಸುಮ್ಮನೆ ಹಾಗೆ ಬ೦ದವಲ್ಲ. ಬದಲಿಗೆ ತಪ್ಪಾದ 
ಪದರವನ್ನು ಸರಿಪಡಿಸಲು ಮೃದ್ವ೦ಗಿಯೇ ಸ್ವತಃ ಸರಿಪಡಿಸಲು ಲೆಕ್ಕಾಚಾರ ಮಾಡಿ 
ಹೊದಿಸಿದ ಪದರಗಳು. ಇದನ್ನು ಭೂಕ೦ಪನದಲ್ಲಿ ಭೂಮಿ ನಡುಗುವ ರೀತಿ ಸಾಮ್ಯತೆ ಇಲ್ಲ 
ಎಂದನಿಸಿದರೂ ಅದೂ ಸಹ ಹಿಂದಿನ ಕಂಪನಕ್ಕೆ ಅನುಗುಣವಾಗಿ ಮುಂದಿನ ಕಂಪನದ 
ತೀವ್ರತೆ ನಿರ್ಧಾರವಾಗುತ್ತದೆ ಎನ್ನುತ್ತಾರೆ ಸಂಶೋಧಕ ರಾಬರ್ಟ್‌ ಹೋವ್ನನ್‌. ಹಾಗೂ 
ಸಂಗೀತದಲ್ಲೂ ಇ೦ತಹದೇ ವಿದ್ಯಮಾನ ಕಾಣಬಹುದು. 


ಇದೇ ಮೊದಲಬಾರಿಗೆ ಮುತ್ತನ್ನು 


© Freshwater _pearl_texturedloose 


ಮಾಡುವ ಕಚ್ಚಾವಸ್ತು ವಾದ ನಾಕು ಎಂಬ 

ಖನಿಜ, ಬೇರೆ ಯಾವುದೇ ಹೊರ ವಸ್ತುವಿನ ಕ್ರಿ 4 3 
ಸಹಾಯವಿಲ್ಲದೆ ಸ್ವ-ಸರಿಪಡಿಸಿಕೊಳ್ಳುವ ೩ 4 
ಗುಣವನ್ನು ಹೊಂದಿದೆ ಎ೦ಬ ವಿಷಯವನ್ನು ಬಿ 

ಸಂಶೋಧಿಸಿ ಕಂಡುಹಿಡಿದದ್ದು. ಅಷ್ಟೇ ಎಂದು ey, > ಪೆ 
ತಿಳಿದೀರಿ, ಈ ನಾಕೆ ಎಷ್ಟು ಮಹತ್ವದ್ದೆ೦ದರೆ ಗ Y) ಬ್ಗ e pA 
ತಾನು ತಯಾರಾಗಿರುವ ಮೂಲ ವಸ್ತುಗಳಾದ 4. Se Na 


ಕ್ಯಾಲ್ಸಿಯಮ್‌ ಕಾರ್ಬೊನೇಟ್‌ ಮತ್ತು ಸ 
ಪ್ರೋಟೀನಿಗಿಂತ 3000ಪಟ್ಟು ಹೆಚ್ಚು ಬಿರುಸಾದುದು. ಅತ್ಯ೦ತ ಹಗುರ TC ಬಿರುಸಾದ 
ಇಂತಹ ವಸ್ತುಗಳನ್ನು ಪ್ರಕೃತಿಯ ಸಣ್ಣ ಸಣ್ಣ ಜೀವಿಗಳು ಯಾವುದೇ ಆಯಾಸವಿಲ್ಲದೆ 
ಮತ್ತು ನಾವು ಹೆಮ್ಮೆಯಿಂದ ಜ೦ಭಕೂಚ್ಚಿಕೂಳ್ಳುವ ಉನ್ನತ ಟೆಕ್ಲಾಲಜಿಗಳನ್ನು ಬಳಸದೇ 
ತಯಾರಿಸುತ್ತವೆ. 


ವ್ಯ೦ಗ್ಯವೆ೦ದರೆ, ಈ ಜೀವಿಗಳ ಸಾಮರ್ಥ್ಯ ಕ೦ಡು ಬೆರಗಾಗಿ, ನಮ್ಮಲ್ಲಿ ಅವನ್ನು 
ಅಳವಡಿಸಿಕೂಳ್ಳಲು ಈಗಲೂ ಎಡೆಬಿಡದ ಪ್ರಯತ್ನಗಳು ಸಾಗುತ್ತಿವೆ. 


© pearl6 


ಮೂಲ ಲೇಖನ: ScienceNewsforStudents 


ಲೇಖನ: ಜೈಕುಮಾರ್‌ ಆರ್‌. 


| 2 ಕಾನನ -ಜನವರಿ2022 | ಕಾನನ - ಜನವರಿ 2022 


ತುಂತುರುವಿನ ಸಿಂಚನದಿ 

ಇಳೆಯೆಲ್ಲ ಹಸಿರು| 

ಕೆಸರ ನಡುವಿನ ಕೆಲಸದಿ 

ಬಾಯೆಲ್ಲ ಮೊಸರು॥ 
ಬಣ್ಣ ಬಣ್ಣದ ಛತ್ರಿಯಲಿ 
ಬಣ್ಣಿಸಲಾಗದ ಭಾವಗಳು] 
ರೈತನ ಪರಿಶ್ರಮದಲಿ 
ಹಸನಾದ ಹೊಲಗಳು| 

ಬಾನು ಭುವಿಯ ಒಲವಿಗೆ 

ವರುಣ ಹರಸ ಬಂದಿಹ| 

ಉಡಿಸಿ ಹಚ್ಚ ಹಸಿರ ಉಡುಗೆ 

ಹೊಸ ಲೋಕ ಸೃಷ್ಟಿ ಮಾಡಿಹ॥ 
ಹಾಳ ಮೇಲೆ ಹೆಜ್ಜೆ ಹಾಕಿ 
ದೃಷ್ಟಿ ಹಾಯಿಸಿ ಸುತ್ತಲೆಲ್ಲ | 
ಕಷ್ಟ ಸುಖದಿ ದಿನವ ನೂಕಿ 
ಬೆನ್ನೆಲುಬಾಗಿಹ ದೇಶಕೆಲ್ಲ॥ 

ನೆಲ ಜಲವೆ ಬದುಕು ಕೃಷಿಕಗೆ 

ಸ್ವರ್ಗಭೂ ತಾಯಿ ಮಡಿಲು| 

ರಜಾದಿನಗಳಿಲ್ಲ ದುಡಿಮೆಗೆ 

ಉತ್ತು ಬಿತ್ತು ಬೆಳೆಯ ಬೆಳೆಯಲು॥ 


- ಪ್ರತಿಭಾ ಪ್ರಶಾಂತ್‌ 
ಉತ್ತನ ಕನ್ನಡ ಜಿಲ್ಲೆ 


ಸಾಮಾನ್ಯ ಮರ ಕಪ್ಪೆ (ಕಾಮನ್‌ ಇಂಡಿಯನ್‌ ಟ್ರೀ ಫ್ರಾಗ್‌) ೦ ಅಭಿಷೇಕ್‌ ಜೆ. 


ಭಾರತ, ಭೂತಾನ್‌, ನೇಪಾಳ, ಶ್ರೀಲಂಕಾ, ಪಶ್ಚಿಮ ಹಾಗು ದಕ್ಷಿಣ 
ಬಾ೦ಗ್ಲಾದೇಶದಾದ್ಯ೦ತ ಕಂಡುಬರುವ ಈ ಕಪ್ಪೆಗಳು, ಭಾರತದಲ್ಲಿ ಸಾಮಾನ್ಯವಾಗಿ ಕಂಡು 
ಬರುವ ಮರ ಕಪ್ಪೆಗಳ ಪ್ರಭೇದದಲ್ಲಿ ಒಂದಾಗಿವೆ. ಬೇಸಿಗೆ ಕಾಲದಲ್ಲಿ ಮನೆಗಳಲ್ಲಿ ಹೆಚ್ಚು 
ತೇವಾಂಶವಿರುವ ಜಾಗಗಳಾದ ಅಡುಗೆ ಕೋಣೆ, ಸ್ಥಾನದ ಕೋಣೆಗಳಲ್ಲಿ ಇವು ಕಾಣಸಿಗುತ್ತವೆ. 


ಈ ಕಪ್ಪೆಗಳ ದೇಹದ ಉದ್ದಳತೆ 7 ರಿಂದ 8 ಸೆ೦ಟೆಮೀಟರ್ಗಳಷ್ಟಿದ್ದು. ಕ೦ದು, ಹಳದಿ, 
ಬೂದು ಅಥವಾ ಗಾಢವಾದ ಚುಕ್ಕೆ ಹಾಗೂ ಗುರುತುಗಳಿರುವ ಬಿಳಿ ಬಣ್ಣವನ್ನು 
ಹೊಂದಿರುತ್ತವೆ. ಮೈಯ ಮೇಲ್ಭಾಗ ನಯವಾಗಿದ್ದು, ಹೊಟ್ಟೆಯ ಮೇಲೆ ಹಾಗು ತೊಡೆಯ 
ಕೆಳಗೆ ಹರಳಾಗಿರುತ್ತವೆ. ತಲೆಯ ಬದಿಯಲ್ಲಿ ಕಣ್ಣುಗಳಿದ್ದು, ಸಾಮಾನ್ಯ ಎಲೆ 
ಕಪ್ಪೆಗಳಿಗಿರುವ೦ತೆ ಹಿ೦ಗಾಲುಗಳು ಜಾಲ ಪಾದಗಳನ್ನು (ಪಾದದ ಬೆರಳುಗಳ ಮಧ್ಯೆ 
ಚರ್ಮವಿರುವಂಥದ್ದು) ಹೊಂದಿವೆ. ಹೆಣ್ಣು ಕಪ್ಪೆ 1೦೦-4೦೦ ಮೊಟ್ಟೆಗಳನ್ನಿಡುತ್ತವೆ. 3-4 
ದಿನಗಳೊಳಗೆ ಆ ಮೊಟ್ಟೆ ಒಡೆಯುತ್ತದೆ. ಹೀಗೆ, ಅವುಗಳು ದೊಡ್ಡ ಕಪ್ಪೆಗಳಾಗಲು ಸುಮಾರು 
7 ವಾರಗಳು ಬೇಕಾಗುತ್ತದೆ. 


ಕಂದು ಬಣ್ಣದ ಉಷ್ಣವಲಯದ ಕಪ್ಪೆ (ಡಸ್ಕಿ ಟೊರೆಂಟ್‌ ಫ್ರಾಗ್‌ ಅಥವಾ ಬ್ರೌನ್‌ ಟ್ರೊಪಿಕಲ್‌ ಫ್ರಾಗ್‌) ೦ ಅಭಿಷೇಕ್‌ ಜೆ. 


ಕಂದು ಬಣ್ಣದ ಉಷ್ಣವಲಯದ ಕಷ್ಟೆಗಳು, ಪಶ್ಚಿಮ ಘಟ್ಟದ ದಟ್ಟ ಕಾಡುಗಳಲ್ಲಿ 
ಕಂಡುಬರುವ ಸಣ್ಣ ಪ್ರಭೇದದ ಕಪ್ಪೆಗಳು. ಈ ಕಪ್ಪೆಗಳ ನೈಸರ್ಗಿಕ ಆವಾಸಸ್ಥಾನಗಳು 
ಅರಣ್ಯದಲ್ಲಿ ವೇಗವಾಗಿ ಹರಿಯುವ ತೊರೆಗಳಾಗಿವೆ. ಗಂಡು ಕಪ್ಪೆಗಳ ಅಳತೆ ಸುಮಾರು 
27.9-28.8 ಮಿಲಿಮೀಟರ್ಗಳಾದರೆ ಹೆಣ್ಣು ಕಪ್ಪೆಯ ಅಳತೆ ಸುಮಾರು 30.0-33.1 
ಮಿಲಿಮೀಟರ್‌. ಮೂತಿ ಮೊಣಚಾಗಿದ್ದು, ಟಿ೦ಪ್ಯಾನಮ್‌ (ಕಿವಿಯ ಭಾಗ) ಚಿಕ್ಕದು ಮತ್ತು 
ಅಸ್ಪಷ್ಟವಾಗಿದೆ. ಜಾಲ ಪಾದಗಳನ್ನು ಹೊಂದಿವೆ, ಅ೦ದರೆ ಕಾಲ್ಬೆರಳುಗಳು ಸಂಪೂರ್ಣವಾಗಿ 
ಜಾಲಬಂಧದಿಂದ ಕೂಡಿರುತ್ತವೆ. ಚರ್ಮವು ಮೇಲೆ ಮತ್ತು ಕಳಗೆ ನಯಬವಾಗಿರುತ್ತದೆ. 


25 ಕಾನನ - ಜನವರಿ 2022 


ಮಲಬಾರ್‌ ಹಾರುವ ಕಪ್ಪೆ (ಮಲಬಾರ್‌ ಗೈಡಿಂಗ್‌ ಫ್ರಾಗ್‌) © ಅಭಿಷೇಕ್‌ ಜೆ. 


ಮಲಬಾರ್‌ ಹಾರುವ ಕಷ್ಟೆ ಭಾರತದ ಪಶ್ಚಿಮಘಟ್ಟಗಳ ಬಹುತೇಕ ಪ್ರದೇಶಗಳಲ್ಲಿ 
ಕಂಡುಬರುತ್ತವೆ. ಸಮುದ್ರಮಟ್ಟಿದಿಂದ ಸುಮಾರು 3೦೦ - 12೦೦ ಮೀ. ಎತ್ತರವಿರುವ 
ಪ್ರದೇಶಗಳಲ್ಲಿ ಕಂಡುಬರುವ ಇವು, ಮರಗಪ್ಪೆಗಳ ಒಂದು ಪ್ರಭೇದವಾಗಿವೆ. ನಿತ್ಯ 
ಹಸಿರಾಗಿರುವ೦ತಹ ಪ್ರದೇಶಗಳು, ಎಲೆ ಉದುರುವ ಕಾಡುಗಳಲ್ಲಿ, ಮರಗಳ ಮೇಲ್ಭಾಗದಲ್ಲಿ, 
ಅಡಿಕೆ, ಕಾಫಿ ತೋಟಗಳಲ್ಲಿಯೂ ಕಾಣಬಹುದಾದ ಈ ಕಪ್ಪೆಗಳು, ಸುಮಾರು 10 ಸೆ.ಮೀ. 
ಗಳವರೆಗೆ ಬೆಳೆಯುತ್ತದೆ. ಹಚ್ಚ ಹಸಿರು ಮೈಬಣ್ಣವಿರುವ ದೇಹದಲ್ಲಿ, ಕಪ್ಪು ಹಾಗೂ ಬಿಳಿ 
ಚುಕ್ಕೆಗಳಿರುತ್ತವೆ. ಇದರ ಹಿಂಬಾಗದ ಅಂಗಗಳು ಸ್ವಲ್ಪ ದೂರದ ಮಟ್ಕಿಗೆ ತೇಲಲು 
ಸಹಕಾರಿಯಾಗಿವೆ. ಇದರ ಕಾಲು ಬೆರಳುಗಳ ಮಧ್ಯ ಕೆ೦ಪು ಜಾಲಪೊರೆ ಇರುತ್ತದೆ. ಇದರ 
ಹಿಮ್ಮಡಿಯ ಮೇಲೆ ಒಂದು ರೀತಿಯ ಗಾಢ ಚರ್ಮವಿದ್ದು ಮರಗಳ ಹಾಗೂ ಪೊದೆಗಳ ಮೇಲೆ 
ಗಟ್ಟಿಯಾಗಿ ತಳವೂರಲು ಈ ಚರ್ಮದ ವೈಶಿಷ್ಟ್ಯಗಳು ಸಹಾಯ ಮಾಡುತ್ತವೆ. ಇದರ ಕೂಗು 
"ಕಟ್‌ ಕಟ್‌ ಕಟ್‌ ಕಟಾ ಕಟಾ ಕರ್‌ ಕರ್‌ .. " ಎನ್ನುವಂತೆ ಇದ್ದು, ಗಂಡು ಕಪ್ಪೆಗಳು ಹೆಣ್ಣು 
ಕಪ್ಪೆಗಳಿಗಿ೦ತ ಗಾತ್ರದಲ್ಲಿ ಚಿಕ್ಕದಿರುತ್ತವೆ. 


ನೀರು ಹನಿ ಕಪ್ಪೆ (ವಾಟರ್‌ ಡ್ರೊಪ್ಲೆಟ್‌ ಫ್ರಾಗ್‌) ಅಅಭಿಷೇಕ್‌ ಜೆ. 


ನೀರು-ಹನಿ ಕಪ್ಪೆಗಳೆ೦ದು ಕರೆಯಲ್ಪಡುವ ಈ ಕಪ್ಪೆಗಳು, ಪಶ್ಚಿಮ ಫಟ್ಟಗಳಲ್ಲಿ 
ಕಂಡುಬರುತ್ತವೆ. ಹಾಗು ಅವು ಅಲ್ಲೇ ಸ್ಮಳೀಯವಾಗಿರುವ ಕಪ್ಪೆಗಳಾಗಿವೆ. ಇವುಗಳು 
ಅಳಿವಿನಂಚಿನಲ್ಲಿರುವ ಕಪ್ಪೆಗಳಾಗಿದ್ದು, ಅಪರೂಪದ ಬುಷ್ಟಾಗ್‌ ಪ್ರಭೇದದ್ದಾಗಿದೆ. 
ಮೈಮೇಲೆ ವೀರು ಹವಿಗಳು ಬಿದ್ದಂತೆ ಅಥವಾ ವೀರಿನ ಹನಿಯನ್ನು ಹೋಲುವುದರಿಂದ 
ಇವುಗಳನ್ನು ನೀರು ಹನಿ ಕಪ್ಪೆಯೆ೦ದು ಕರೆಯುತ್ತಾರೆ. ಸಾಮಾನ್ಯವಾಗಿ ಎತ್ತರದ ಮರಗಳಲ್ಲಿ 
ವಾಸಿಸುವ ಇವು ಮುಂಗಾರಿನ ಸಮಯದಲ್ಲಿ ಜೋರಾಗಿ ಶಬ್ದವನ್ನು ಮಾಡುತ್ತವೆ. 


ಚಿತ್ರ: 
ಲೇಖನ: ಶಾ೦ಭವಿ ಎನ್‌. 


27 ಕಾನನ - ಜನವರಿ 2022 


ನೀವೂ ಕಾನನಕ್ಕೆ ಬರೆಯಬಹುದು 


© ಧನರಾಜ್‌ ಎಂ. 


2020 ರ ಮೊದಲು ವಿಸರ್ಗವು ತನ್ನ ಅಸಮತೋಲನವನ್ನು ಭೂಕಂಪ, ಕಾಡ್ಗಿಚ್ಚು, ಪ್ರವಾಹ, 
ಭೂಕುಸಿತಗಳ ಮೂಲಕ ತೋರ್ಪಡಿಸುತ್ತಿತ್ತು. 2020 ರಿ೦ದೀಚೆಗೆ ಪ್ರಕೃತಿಯ ಏಕ ಕೋಶ ವೈರಸ್‌ ಕೂಡ 
ಮಾನವ ಸಂಕುಲವನ್ನು ಅಳಿಸಲು ಸಮರ್ಥವಾಗಿದೆ ಎ೦ದು ಎಲ್ಲರಿಗೂ ಮನವರಿಕ ಮಾಡಿತು. ವೈರಸ್‌ನ 
ಹೊಸ ತಳಿಗಳು ಹೆಚ್ಚು ಸಾವಿನ ಪ್ರಮಾಣವನ್ನು ಉಂಟುಮಾಡುತ್ತದೆ ಎಂಬುವುದು ನಮಗೆ ಕಾಣದ 
ಸತ್ಯವಾಗಿ ಉಳಿದಿಲ್ಲ. ಜೊತೆ ಜೊತೆಯಲ್ಲಿ ಭಾರತದಲ್ಲಿ ಪ್ರವಾಹ ಸ೦ಭವಿಸಿತು. ಇದು ದೊಡ್ಡ ನಷ್ಟವನ್ನು 
ಉ೦ಟುಮಾಡಿತು. ಎಲ್ಲಾ ಸರೋವರಗಳು ಮತ್ತು ಕೂಳಗಳನ್ನು ಮಾನವ ವಾಸಸ್ಮಳಕ್ಕಾಗಿ ಬಳಸಿದ್ದರಿಂದ 
ವೀರು ಹೋಗಲೂ ಜಾಗವಿಲ್ಲದೇ ರಸ್ತೆಗಳೆಲ್ಲ ವೀರುಮಯ ಆದವು. ಇವೆಲ್ಲಕ್ಕೂ ನೇರವಾಗಿ ಅಥವಾ 
ಪರೋಕ್ಷವಾಗಿ ಮಾನವರು ನೈಸರ್ಗಿಕ ಅಸಮತೋಲನಕ್ಕ ಕಾರಣರಾಗಿದ್ದಾರೆ. 2022 ರ ಈ ಹೊಸ 
ವರ್ಷದಲ್ಲಿ ಪ್ರಕೃತಿ ಹಾನಿಯನ್ನು ಕಡಿಮೆ ಮಾಡಲು ಮತ್ತು ಸಮತೋಲಿತ ಪರಿಸರ ವ್ಯವಸ್ಥೆಗೆ ಕೊಡುಗೆ 
ನೀಡಲು ನಿರ್ಧರಿಸೋಣ. 


ಈ ರೀತಿಯ ಪರಿಸರದ ಬಗೆಗಿನ ಮಾಹಿತಿಯನ್ನು ಒದಗಿಸಲು ಇರುವ ಕಾನನ ಇ-ಮಾಸಿಕಕ್ಕೆ 
ಮುಂದಿನ ತಿಂಗಳ ಸಂಚಿಕೆಗೆ ಲೇಖನಗಳನ್ನು ಆಹ್ವಾರವಿಸಲಾಗಿದೆ. ಆಸಕ್ತರು ಪರಿಸರಕ್ಕೆ ಸಂಬಂಧಿಸಿದ ಕಥೆ, 
ಕವನ, ಛಾಯಾಚಿತ್ರ, ಚಿತ್ರಕಲೆ, ಪ್ರವಾಸ ಕಥನಗಳನ್ನು ಕಾನನ ಮಾಸಿಕದ ಇ-ಮೇಲ್‌ ವಿಳಾಸಕ್ಕೆ 
ಕಳುಹಿಸಬಹುದು. 


ಕಾನನ ಪತ್ರಿಕೆಯ ಇ-ಮೇಲ್‌ ವಿಳಾಸ: ॥32೧273.7738(0£/731.007 
ಅ೦ಚೆ ವಿಳಾಸ: 


Study House, 

ಕಾಳೇಶ್ವರಿ ಗ್ರಾಮ, 

ಆನೇಕಲ್‌ ತಾಲ್ಲೂಕು, 

ಬೆ೦ಗಳೂರು ನಗರ ಜಿಲ್ಲೆ, 

ಪಿನ್‌ ಕೋಡ್‌ : 560083. ಗೆ ಕಳಿಸಿಕೊಡಬಹುದು. 


